ಶ್ರೀ 
ಮುಪ್ಪಿನ ಷಡಕ್ಟರಿದೇವ 
ಕೃತ 


ಸುಬೋಧ ಸಾರ 


ಸ್ಥಾಪಕರು 
ಸಂಚಾಲಕರು ಮತ್ತು ಪ್ರಕಾಶಕರು : 
ಶ್ರೀ ಮ. ನಿ. ಪ್ರ. ಮೃತ್ಯುಂಜಯ ಮಹಾಸ್ವಾಮಿಗಳು 
ಶ್ರೀ ಮ. ನಿ. ಜ. ಮುರುಘರಾಜೇಂದ್ರ ಪ್ರಸಾದನಿಲಯ 
ಶ್ರೀ ಮುರುಘಾಮಠ, ಹಾವೇರಿಪೇಟಿ 
ಧಾರವಾಡ 


x 


ಸಂಗ್ರಾಹಕರು ಸ 


ಶ್ರೀ ಹರ್ಡೇಕರ ಮಂಜಪ್ಪನವರು 





UNIVERSAL 
LIBRARY 
ಎ 


೦ಟ_20227 


೬೬11೬೮1] 
IVSHAINN 


OSMANIA UNIVERSITY LIS3RARY 


Call No. 189. %s ಫ್‌ No. ಓ ೯೪/5 4 
Author ಹಹ ತ್ವ. ತಕ 


Title 
‘This Ener. beforcfth | ಸ $” 


lat marked below. 


ತ್ರೀ 
ತಿವಯೋಗಿ ಕವಿ 


ಮುಪ್ಪಿನ ಷಡಕ್ಷರಿದೇವ 


ಕೃತ 


ಸುಬೋಧ ಸಾರ 


ಶ್ರ 


ಶ್ರೀ ಬಾಲಲೀಲಾ ಮಹಾಂತ ಶಿವಯೋಗೀಶ್ವರ ಗ್ರಂಥಮಾಲೆ--೧ಂ 





ಶ್ರೀ 
ಮುಪ್ಪಿನ ಷಡಕ್ಟರಿದೇವ 
ಕೃತ 


ಸುಬೋಧ ಸಾರ 
ಜೇ 


a 


ಸಾಪಕರು 
€ 


ಸಂಚಾಲಕರು ಮತ್ತು ಪ್ರಕಾಶಕರು : 


ಶ್ರೀ ಮ. ನಿ. ಪ್ರ. ಮೃತ್ಯುಂಜಯ ಮಹಾಸ್ವಾಮಿಗಳು 
ಶ್ರೀಮ. ನಿ. ಜ, ಮುರುಘರಾಜೇಂದ್ರ ಪ್ರಸಾದನಿಲಯ 
ಶ್ರೀ ಮುರುಘಾಮಠ, ಹಾವೇರಿಪೇಟೆ, ಧಾರವಾಡ 


ಸಂಗ್ರಾಹಕರು ಶೆ 
ಶ್ರೀ ಹರ್ಡೇಕರ ಮಂಜಪ್ಪನವರು 


ಬೆಲೆ : ೧-೮-೦ 





ಪ್ರಕಾಶಕರು ಸ 
ಶ್ರೀಮ,ನಿ. ಪ್ರ. ಮೃತ್ಯುಂಜಯ ವೌಹಾಸ್ವಾತಿಗಳು 
ಶ್ರೀ ಮುರುಘಾಮಠ, ಹಾವೇರಿಪೇಟಿ 
ಮಠ ನೆಂ. ೭೬೬೮ 
ಧಾರವಾಡ 


ಪ್ರಥಮ ಮುದ್ರಣ--೧೯೪೦ 
4 

ದ್ವಿತೀಯ ಮುದ್ರ.ಣ--೧೯೫೧ 

ತೃತೀಯ ಮುದ್ರಣ-- ೧೯೫೫ 


[ಎಲ್ಲ ಹಕ್ಕುಗಳು ಪ್ರಕಾಶಕರಿಂದ ಕಾದಿಡಲ್ಪಟ್ಟಿವೆ.] 


ಮುದ್ರಕರು : 
ಬಿಳಗಿ ರಾಮಣ್ಣನವರು 
ಲಿಂಗರಾಜ ಆರ್ಟ ಪ್ರೆಸ್‌ 

ಮನೆ ನಂ. ೨೨೦ 
ಮಾಳಮಡ್ಡಿ, ಧಾರವಾಡ 


ಶ್ರೀ. ಮ. ನಿ. ಪ್ರ. ಮುರುಘೇಂದ್ರ ಮಹಾ ಶಿವಯೋಗಿಗಳು 
ಗಚ್ಚಿನಮಠ, ಅಥಣಿ 





ಶಿವಶರಣರ ಘನವಾದ ಮಾರ್ಗದಲ್ಲಿ ನಡೆದು 
ಶಿವಯೋಗ ತಪಸ್ಸನ್ನಾಚರಿಸಿದ 
ಪರಮವೈರಾಗ್ಯಮೂರ್ತಿಗಳೂ ಕಾರಣಪುರುಷರೂ 
ಆದ 
ಅಥಣಿ ಗಚ್ಚಿ ನಮಠದ 


ಲಿಂಗೈಕ್ಯ 


ಶ್ರೀ ಮನ್ನಿರಂಜನ ಪ್ರಣವಸ್ಹರೂಪ 
ಮುರುಘೇಂದ್ರ ಮಹಾತಿವಯೋಗಿಗಳ 


ದಿವೈ ಪಾದಾರವಿಂದಗಳಿಗೆ 


ಈ ಗ್ರಂಥವನ್ನು ಭಕ್ತಿಪುರಸ್ಸರವಾಗಿ 
ಸಮರ್ಪಿಸಲಾಗಿದೆ 





ಲಿಂಗೈಕ್ಯ ಶ್ರೀಮದಥಣಿ ಮುರುಘೇಂದ್ರ ಮಹಾಶಿವ 
ಯೋಗಿಗಳವರ ಸ್ಮರಣಾರ್ಥವಾಗಿ ಪ್ರಾಂಭಿಸಿದ ಶ್ರೀ ಬಾಲ 
ಲೀಲಾ ಮಹಾಂತ ಶಿವಯೋಗೀಶ್ವರ ಗ್ರಂಥಮಾಲೆಯಲ್ಲಿ ಶ್ರೀ 
ಮುಪ್ಪಿನ ಷಡಸ್ತರಿ ಸ್ವಾಮಿಗಳು ನಿರೂಪಿಸಿದ « ಸುಬೋಧ 
ಸಾರ ಗ್ರಂಥವು '' (ಕೈವಲ್ಯವು) ಹತ್ತನೆಯದಾಗಿದೆ. 


ಈ ಗ್ರಂಥವನ್ನು ೧೯೪೦ ರಲ್ಲಿ ಶರಣಸಂದೇಶ ಪತ್ರಿಕಾ 
ಸಂಪಾದಕರೂ ಸಮಾಜ ಸುಧಾರಕರೂ ಸುಪ್ರಸಿದ್ಧ ವಾಜ್ಮಯಿ 
ಗಳೂ ಆದ ಶ್ರೀ ಹರ್ಡೇಕರ ಮಂಜಪ್ಪನವರು ಬಹು ಪರಿಶ್ರಮ 
ಪಟ್ಟು ಆಲಮಟ್ಟಿ ವೀರಶೈವ ವಿದ್ಯಾಲಯದಿಂದ ಪ್ರಸಿದ್ಧಿಸಿದರು. 
ಅವರು ಸಂಪಾದಿಸಿ ಸಂಗ್ರಹಿಸಿದ ಆವೃತ್ತಿಯನ್ನೇ ಪುನಃ 
ಕ್ರಿ.ಶ... ೧೯೫೧ ರಲ್ಲಿ ಎರಡನೆಯ ಮುದ್ರಣಗೊಳಿಸಿ ಪ್ರಕಟಿ 
ಸಿದೆವು. ಹಾಡುಗಬ್ಬಗಳ ಹಾಗೂ ಸೈವಲ್ಯ ಸಾಹಿತ್ಯದ ಅಭಿ 
ರುಚಿಯು ಸಾರ್ವಜನಿಕವಾಗಿ ವಾಚಕವೃಂದದಲ್ಲಿ ಹೆಚ್ಚಾ 
ಗಿರುವ ಕಾರಣ ಮತ್ತೆ ಈಗ ಮೂರನೆಯ ಮುದ್ರಣಗೊಳಿಸುವ 
ಸುಯೋಗ ಬಂದಿರುವುದಕ್ಕೆ ಅಭಿಮಾನವೆನಿಸಿದೆ. 


ಸುಬೋಧಸಾರದ ಎರಡನೆಯ ಹಾಗೂ ಮೂರನೆಯ 
ಮುದ್ರಣದ ಕಾಲಕ್ಕೆ ಉಜ್ವಲ ಸಾಹಿತ್ಯಪ್ರೇಮಿಗಳೂ ಸಮಾಜ 
ಸೇವಾ ಸಕ್ತರೂ ನಿವೃತ್ತ ನ್ಯಾಯಾಧೀಶರೂ ಆದ ಶ್ರೀಮಾನ್‌ 
ಹಾಲಭಾವಿ ವೀರಭದ್ರಪ್ಪನವರು ತಮ್ಮ ಇಳಿ ವಯಸ್ಸಿನಲ್ಲಿಯೂ 
ಸಹ ಶುದ್ದವಾಗಿ ತಿದ್ದಿ ಕೊಡುವದರಲ್ಲಿ ಉತ್ಸಾಹಭರಿತರಾಗಿ 
ಸೇವೆ ಸಲ್ಲಿಸಿದುದು ಆದರ್ಶವೂ ಅಭಿನಂದನೀಯವೂ ಆಗಿದೆ. 


ಅದರಂತೆ ಧಾರವಾಡ ಲಿಂಗಾಯತ ವಿದ್ಯಾಭಿವೃದ್ಧಿ ಸಂಸ್ಥೆಯ 
ಸಾಹಿತ್ಯ ಸಮಿತಿ ಪ್ರಚಾರಾಧಿಕಾರಿಗಳೂ ಪ್ರಸಿದ್ಧ ಸಾಹಿತಿಗಳೂ 
ಆದ ಶ್ರೀ ಮಲ್ಲಾಬಾದಿ ವೀರಭದ್ರಪ್ಪನವರೂ ಸಹ ಮೂರನೆಯ 
ಮುದ್ರಣದ ಪರಿಷ್ಕರಣ ಕಾರ್ಯದಲ್ಲಿ ನೆರವಾಗಿ ಸೇವೆಯನ್ನು 
ಸಲ್ಲಿಸಿದರು. ಈ ಮುದ್ರಣಕ್ಕೆಂದು ತ್ರೀ ಕಾವ್ಯಾನಂದರು 
(ವಿದ್ಯಾರತ್ನ ಪುರಾಣಿಕ ಸಿದ್ಧಯ್ಯಸ್ವಾಮಿ, ಬಿ.ಎ.ಎಲ್‌ ಎಲ್‌. ಬಿ. 
ಹೈದರಾಬಾದ) ಹಿನ್ನುಡಿ ಎಂದು ವಿಶೇಷವಾಗಿ ಬರೆದ ಲೇಖನ 
ವನ್ನು ಹಾಗೂ ಈ ವರ್ಷ ಕರ್ನಾಟಕ ವಿಶ್ವವಿದ್ಯಾನಿಲಯ 
ದಲ್ಲಿ ಎಮ್‌. ಎ. ಪರಿಸ್ಲೆಗಾಗಿ ಓದುತ್ತಿರುವ ವಿದ್ಯಾರ್ಥಿಯೂ 
ಮಲ್ಲಾಬಾದಿ ವೀರಭದ್ರಪ್ಪನವರ ಅಳಿಯನೂ ಆದ ಶ್ರೀ ಬಸವ 
ರಾಜ ಚನ್ನವೀರಪ್ಪಾ ಜವಳಿ ಈತನು ಈ ಗ್ರಂಥಕ್ಕಾಗಿಯೇ 
ಭಕ್ತಿತ್ರದ್ಧೆಯನ್ನಿಟ್ಟು ಅಭ್ಯಾಸ ಮಾಡಿ ಬರೆದ «ಶಿವಯೋಗಿ 
ಕವಿ ಮುಪ್ಪಿನ ಷಡಕ್ತರಿದೇವ'' ಎಂಬ ವಿಶೇಷ ಲೇಖನವನ್ನು 
ಸಹ ಈ ಆವೃತ್ತಿಯಲ್ಲಿ ಅಣಿಗೊಳಿಸಿ ಪ್ರಕಟಿಸಲು ನಮಗೆ 
ವಿಶೇಷ ಆನಂದವಾಗಿದೆ. 


ಲಿಂಗರಾಜ ಮುದ್ರಣಾಲಯದ ಒಡೆಯರಾದ ಬಿಳಗಿ 
ಬಂಧುಗಳು ಅನೇಕ ಕಾರ್ಯಗಳಿದ್ದರೂ ಎಲ್ಲವನ್ನು ಬಿಟ್ಟು 
ಸ್ಮಾಮಿಕಾರ್ಯವೆಂದು ಭಾವಿಸಿ ಬಹು ಶ್ರದ್ಧೆ ಯಿಂದ ಅಂದ 
ವಾಗಿ ಮುದ್ರಣ ಮಾಡಿಕೊಟ್ಟರು. 


ಶ್ರೀ ಶಿವಯೋಗೀಶ್ವರನು ಸರ್ವರೀತಿಯಿಂದಲೂ ಸೇವೆ 
ಸಲ್ಲಿಸಿದ ಸರ್ವರಿಗೂ ಮಂಗಲವನ್ಸೀಯಲೆಂದು ಹಾರೈಸುತ್ತೇವೆ. 


ಶ್ರೀ ಮುರುಘಾಮಠ 
ಹಾವೇರಿವೇಟಿ, ಢಾರವಾಡ 
ಶ್ರಾ. ಶು, ೧. ಶಕ ೧೮೭೭ 

ತಾ. ೨೦-೭-೧೯೫೫ 


ಕಾಶಕರು 


(೩. 


ಪರಿವಿಡಿ 


ಪುಟ 
ಮುನ್ನುಡಿ 

ಪ್ರಸ್ತಾವನೆ (ಹಿನ್ನುಡಿ ಸಮೇತ) ೧-೧೮ 

ಶಿವಯೋಗಿ ಕವಿ ಮುಪ್ಪಿನ ಸಡಕ್ಷರಿದೇವ ೧೯-೨೭ 

ನನ್ನದೊಂದು ಅರಿಕೆ ೨೯-೩೦ 

ಸುಬೋಧ ಸಾರ ೧-೧೩೨ 

೧ ನೀನೆ ಅಕಳಂಕ ಗುರು ೧ 

೨ ಎನ್ನ ಕರೆಯ ಬನ್ನಿ ೨ 

4 ನಿಮ್ಮನು ನೆನೆವ ಮನವ ಬಯಸುವೆನು ೬ 

ಅ ಎನ್ನ ಕರದೊಳಗಿರ್ದು ಏಳೆ ನುಡಿಯೆ ೭ 

೫ ಎಲೆ ಆತ್ಮನೆ ೧೦ 

x ಎನ್ನ ಬರಿಸದಿರು ೧೧ 

ಪಿ ಸೇಳಕ್ಕು ೧೩ 

ಆ ಮಾಯೆ ನೀನತಿ ಚೆಲುವೆ ೧೫ 

೯ ಇನ್ನೆನಗೆ ಭಯವುಂಟಿ ೧೬ 

೧೦ ಲಿಂಗವೆ ೧೮ 

೧೧ ಉಳುಹಿರಯ್ಯ ೨೦ 

೧೨ ಸರ್ವಾಂಗವನು ಸಲಿಸುವೆನು ೨೨ 

೧೩ ಶಿವನೊಳಗೆ ಮೋಹವಿರೆ ತಾನೆ ಶಿವನು ೨೪ 

೧೪ ವರವ ಬೇಡುವೆನೊಂದ ೨೬ 

೧೫ ಎಲ್ಲರಲಿ ಒಂದೊಂದ ಬೇಡಿಕೊಂಬಿ ೨೭ 


೩೫ 
೩೬ 
೩೭ 


೩ಲ 


ಮುಂದೆ ಏನಪ್ಪುದೋ 

ಮಗಳೆ ಎನ್ನಯ ಮಾತು ಹೇಛು 
ನಮಗೆ ಸರಿಯದಾರು 

ಹೆದರಿ ನುಡಿಯಲಮ್ಮೆನು 
ವಿಕಸವಾಗಲಿ 

ಭಜತಿಯರರೆ ವಿಷ್ಣುವಾಯ 
ಮನದ ಒಲುಮೆ ಎಂದಿಗಪು ದೋ 
ಮನವನಿಡಲಿಕಾಗದು 
*ವಿಯನೊಡ್ಡಿ ಕೇಳಲಾಗದು 
ನಿಮ್ಮ ನಿಜಪದ 

ಭೋಗ ಹರಿದು ಹೋಗಲಿ 
ಭಕ್ತಹೃದಯವಾಸ 
ಏನನೋದಿ ಏನು ಫಲ 

ಎನಗೆ ದೊಡ್ಡಿತೆ 
ನಿಮ್ಮನರಿಯದೆ 

ಧರೆಯ ಭೋಗವಸ್ಥಿರ 
ಎಂದಿಗಪ್ಪುದೋ 

ಸಿರಿಯು ಕನಸಿನಂತೆ 
ಸಾಯಮೋಹವನ್ನು ಮರೆ 
ಹೋಪವೆನಗೆ ಲೋಪವಾಗದು 
ಎನಗೆ ಭೋಗ ಭಾಗ್ಯ ಬೇಡ 
ಡಿಂಭದೊಳಗೆ ಒಂದು ಪ್ರಾಣ 
ಹಿರಿದು ಕರಿದು ಇಲ್ಲ 


ಪುಟ 


೨೯ 
a೧ 
೩೧ 
ಪಿಪಿ 
೪೦ 
೪೧ 
ಅತಿ 
ಲ೫% 
೪೭ 
ಲರ 
೫೦ 
೫೨ 
೫೩ 
೫೪ 
೫೬ 
೫೭ 
ರ್ಜ 
೬೦ 
ಷ್ಟಿ 
೬೫% 
೬೬ 


೬೯ 


ನಾನು ಒಲಿದು ಫಲವದೇನು 
ಪನ್ನಗೇಂದ್ರಭರಣ 

ನಿನ್ನ ನೀನೆ ತಿಳಿದು ನೋಡು 
ನಿಮ್ಮ ಹಾಗೆ ಕಾಂಬೆನಯ್ಯ 
ನನ್ನ ಮೇಲೆ ಹಗೆಯೇಕೆ 
ಮನವನಾಳ್ತರಾರ ಕಾಣೆನು 
ಏನು ಮಾಡಲಯ್ಯ 
ಕಾಡಲೇಕೆ ನರರುಗಳನು 
ಏರತಿ ಸುಲಭವಲ್ಲವಯ್ಯ 
ನೀನು ರಕ್ಷಿಸಭವ 
ಎಂದಿಗಪ್ಪುದೊ 

ನಿತ್ಯ ಸುಖಯಾಗು 
ಎಂದಿಗಾದಪುದೊ 
ಎಂದಿಗೊಲಿದಪನೋ 
ಲಿಂಗವು ಇರಲು ಶಿವ 
ಕರುಣಿ ಎಂತಹನು 
ನರರಿಗೆಂತಹುದು 
ಎಂದಿಗಹುದೋ 

ಒಡಲು ಹಿಡಿದ ಜಡನು ನಾನು 
ಎಂದಿಗೆ ದೊರಹುವದು 
ಏತರ ಭಯವೆಮಗೆ 
ಶಿವಯೋಗದೊಳೆಂದಿಹೆನೋ 
ಧ್ಯಾನದೊಳೆಂದಿಹೆನೋ 
ಎನ್ನಪರಾಧವ ನೋಡದೆ ರಸ್ತಿಸು 


೧೦೧ 
೧೦೩ 
೧೦೪ 
೧೦೬ 
೧೦೮ 
೧೦೯ 
೧೧೧ 
೧೦೨ 


ಪುಟ 


೬೩. ಯುಗವನಂತವುಹಿಂಗುತಿವೆ ೧೧೫ 
೬೪ ದೇವತ್ವವಾವುದು ೧೧೭ 
೬೫ ತನ್ನ ನಾವು ಏನು ಬೇಡಿದೆವು ೧೧೮ 
೬೬. ಮೋಹವಿಲ್ಲದ ಪೂಜೆ ೧೧೯ 
೬೭ ಬಂದನು ಮರ್ತ್ಯಕೆ ೧೨೦ 
೬೮ ಆರು ಕಾಣರು ಪುಣ್ಯಸ್ರೇತ್ರವನು ೧೨೧ 
೬8 ಕಾಯೈ ಕಾಯೈೆ ೧೨೨ 
೬೦ ನಮ್ಮ ದೇಶಕೆ ಹೋಹದಿನ ಬಂತು ೧೨ತ 
೭೧ ಸೆರನೊಡ್ಡಿ ಬೇಡಿಕೊಂಬೆನು ೧೯೪ 
೭೨ ತಂದು ತೋರೆ ೧೨೫ 
೭೩ ಹೇವವನಿಕ್ಕಲಾರೆ ೧೨೬ 
೭೪ ಹಾರು ಕಂಡ್ಯಾ ಹಂಸ ೧೨೭ 
೭೫ ತಿವಯೋಗಾಷ್ಟಕ ೧೨೮ 
೭೬ ತಿವಪೂಜಾಷ್ಟಕ ೧೩೦ 
ಫಠಿಣ ಶಬ್ದಗಳ ಕೋಶ ೧೩೫-೧೩೬ 
#%% 


|| ಶ್ರೀ ಶರಣ ॥ 
ಪ್ರಸ್ತಾವನೆ 
(ಮೊದಲನೆಯ ಮುದ್ರಣ) 


ಕೆಲ ದಿನಗಳ ಹಿಂದೆ ಆರೋಗ್ಯ ನಿಮಿತ್ತವಾಗಿ ಆಲಮಟ್ಟಿ 
ಯಲ್ಲಿದ್ದಾಗ ಕನ್ನಡ ನಾಡುನುಡಿಗಳ ಬಹುಮುಖಸೇವೆಯ 
ಶ್ರೀಮಾನ್‌ ಮಂಜಪ್ಪಣ್ಣನವರು ಯಷಿಕವಿಯಾದ ಮುಪ್ರಿನ 
ಷಡಕ್ಷರಿ ಯತಿಯ ಹಾಡುಗಬ್ಬಗಳ ಸಂಕಲನ ಸಂಶೋಧನ 
ಕಾರ್ಯತತ್ಪರರಾಗಿದ್ದರು. ಅವರಿತ್ತ ಆಣತಿಯಂತೆ ನಾನೂ 
ಆ ಕಾರ್ಯದಲ್ಲಿ ನನ್ನ ಅಳಿಲು ಸೇವೆಯನ್ನು ಸಲ್ಲಿಸಿದೆನು. 
ಸಾಮಾನ್ಯವಾಗಿ ತಾವು ಬರೆದು ಪ್ರಕಟಿಸಿದ ಗ್ರಂಥಗಳಿಗೆ ಹಿರಿ 
ಯರಿಂದ ಮುನ್ನುಡಿ ಬರೆಯಿಸುವದು ಈಗಿನ ಸಂಪ್ರದಾಯ. 
ಹಿರಿಯರಾದ ತಮ್ಮ ಪ್ರಕಟನೆಗೆ ಕಿರಿಯನಾದ, ಸಾಹಿತ್ಯ ಕ್ಷೇತ್ರ 
ದಲ್ಲಿ ಹೊಸಬನಾದ, ನನ್ನಿಂದ ಮುನ್ನುಡಿ ಬರೆಯಿಸುವದು 
ಪ್ರತಿ ಮಾತಿನಲ್ಲಿಯೂ ಹೊಸತನವನ್ನು ಹುಡುಕುವ ಶ್ರೀ 
ಮಂಜಪ್ಪಣ್ಣನವರ ಸಂಪ್ರದಾಯ ! ನಾನವರಿಗೆ ಎದೆದುಂಬಿ, 
ತಲೆವಾಗಿ ನಿಯಮಿಸಿದ ಸೇವೆಯನ್ನು ಸಲ್ಲಿಸುವೆ. 

ವಿಸ್ತಾರ, ವೈವಿಧ್ಯ, ವಿಪುಲತೆ, ವಿಚಾರವೈಶಾಲ್ಯ, ವೈತಿಷ್ಟ್ಯ 
ನಾವೀನ್ಯ, ನಿರ್ದುಷ್ಟ, ಉದಾತ್ತ ಉದ್ದೇಶಗಳ ಮೂಲಕ 
ವೀರಶೈವ ಸಾಹಿತ್ಯಕ್ಕೆ ಕನ್ನಡ ಸಾಹಿತ್ಯದಲ್ಲಿ ಉಚ್ಚವಾದ ಉನ್ನತ 
ವಾದ ಸ್ಥಾನವಿದೆ, ಮಾನವಿದೆ, ಮನ್ನಣೆಯಿದೆ. ಪ್ರಸಿದ್ಧ 


ಸಾಹಿತಿಗಳಾದ ಶ್ರೀ ಅ. ನ. ಸೃಷ್ಣರಾಯರು ಹೇಳುವಂತೆ, 
ಮಾನವನ ಸಂಸ್ಕೃತಿಯನ್ನು ಉಚ್ಚಗೊಳಿಸಿ, ಮಾನವನನು 
ಗುನ್ನತಪಿಹಾರ, ಉತ್ತಮ ವಿಜಸರಗಳಲ್ಲಿ ಲೀನನನ್ನಾಗಿ ಮಾಡು 
€ ಸಾಹಿತ್ಯದ ಉದ್ದೇಶವೆಂದು ಒಪ್ಪಿಕೊಂಡರೆ ವೀರಶೈವ 
ಸಾಹಿತೃಕ್ಕೆ ಆ ಕೀರ್ತಿಯು ಯಥೇಚ್ಛವಾಗಿ ಸಲ್ಲುತ್ತದೆ. ' 
ಸೈ ಗಳ ಸಾಹಿತ್ಯ ಆಥವಾ ಶರಣಸಾಹಿತ್ಯವು ವೀರಶೈವ 
ಸಾಹಿತ್ಯ ಕಲ್ಪ ಕುಜದ ಕುಸುಮಶೋಭಿತ ಶಾಖೆಯೊಂದು, 


ಉಗಮ 
ಹಂಪೆಯ ಹರಿಹರನ ಹೇಳಿಕೆಯಂತೆ ವಚನಗಳೂ ಹಾಡು 
ಗಬ್ಬಗಳಾಗುತ್ತವೆ; " ಬಸವನ ಗೀತೆ' ಎಂಬ ವಾಕ್ಯದಲ್ಲಿ 


ವಚನಗಳು ಸಂಗೀತಸಾಹಿತ್ಯಗಳ ಸಂಗಮವೆಂಬರ್ಥವೇ ಧ್ವನಿತ 
ವಾಗುತ್ತದೆ. ವೀರಶೈವ ವೇದವ್ಯಾಸನಾದ ಪಾಲ್ಕುರಿಕೆ ಸೋಮ 
ನಾಥನು ಬಸವಣ್ಣನವರನ್ನು "ಹವಿಪಂಡಿತ ಗಾಯಕಚಕ್ರವರ್ತಿ' 
ಏಂದು ಸಂಬೋಧಿಸಿದ್ದಾನೆ. ಪೂರ್ವದಿಂದಲೂ ವಚನಗಳನ್ನು 
ಹಾಡುವ ಪರಿಪಾಠವಿದೆಯೆಂದು ಶ್ರೀ ಡಿ. ಎಲ್‌. ನರಸಿಂಹಾ 
ಚಾರ್ಯರು ಪ ಪ್ರಬುದ್ಧ ಕರ್ನಾಟಕದಲ್ಲಿ ಬರೆಯುತ್ತಾರೆ. ಸ್ವತಃ 
ಹರಿಹರನೇ ತನ್ನ. (ಶರಣರಗಳೆ' ಮಹಾಕಾವ್ಯದ ಪೂರ್ವ ವೀಂಿಕೆ 
ಯಂತಿರುವ ಅಟ ರಗಳೆಯಲ್ಲಿ : 


ಲಲಿತ ಬಂಗಾಳದಿಂದೊಲಿದು ನಿಮ್ಮಂ ಹಾಡಿ 
ಮಲಹರಿ ವರಾಳಿಯಿಂದೊಲಿದು ನಿಮ್ಮಂ ಹಾಡಿ 
ದೇಶಿ ಗುಜ್ಜರಿಗಳಿಂದೀಶ ನಿಮ್ಮಂ ಹಾಡಿ 
ದೇಶಾಕ್ಲಿ ಗೌಳದಿ ಮಹೇಶ ನಿಮ್ಮಂ ಹಾಡಿ 


ಎಂದು ತನ್ನ ರಗಳೆಗಳ ಸಂಗೀತ ಪೂರ್ಣತೆಯನ್ನು ತಿಳಿಸಿ 
ದ್ದಾನೆ. ಷಟ್ಟಿದೀ ಸಂಪ್ರದಾಯ ಸಂಸ್ಥಾಪಕನಾದ ರಾಘವಾಂಕ 


ನಂತೂ ಕನ್ನಡ ಸಂಗೀತದ ಪಡಿಯಚ್ಛಿನಲ್ಲಿ ಷಟ್ಟದಿ ಸಾಹಿತ್ಯದ 
ಎರಕವನ್ನು ಹೊಯ್ದು ಕನ್ನಡ ಸಾಹಿತ್ಯವನವನ್ನು ಷಟ್ಟಿದಿಯ 
ಮಾವರ ತುಂಬಿ ಬಟ್ಟ ನು. ಆದರೆ ಶರಣಸಾಹಿತ್ಯಕ್ಕೆ 
ಸ್ವತಂತ್ರ ಸುವ್ಯವಸ್ಥಿತ ಸ್ವರೂಪವು ಬಂದದ್ದು ಕನ್ನಡ ಸಾಹಿತ್ಯದ 
ಹ ಮಾಪಕ ನಿಜಗುಣ ಶಿವಯೋಗಿಗಳಂದ. ಅವರೇ 
ಈ ನವೀನ ಸಾಹಿತ್ಯ ಸಂಪ್ರದಾಯದ ದೀಕ್ಲಾಚಾರ್ಯರು. 
ಸಾಹಿತ್ಯದಲ್ಲಿ ಹೊಸದೊಂದು ಸಂಪ್ರದಾಯವನ್ನು ಸಂಸ್ಕಾ 
ಪಿಸಲು ಬೇಕಾಗುವ ಅದ್ಭುತ ಶಕ್ತಿ, ಅಪೂರ್ವ ಪ್ರತಿಭೆ, 
ಅಸಾಧಾರಣ ವೃಕ್ತಿತ್ವಗಳು ಅವರಲ್ಲಿದ್ದವು. ಅಂತೆಯೇ ಈ 
ಸಂಪ್ರದಾಯದ ಕೊನೆಯ ಕಬ್ಬಿಗರಾದ ಸೋಮೇಶಟ್ಟಿ ಕರಿ 
ವೃಷಭೇಂದ್ರರು ನಿಜಗುಣರನ್ನು ಮನವಾರೆ ಕೀರ್ತಿಸಿದ್ದಾರೆ. 


ವಾಜ್ಮಯ ವಿಸ್ತಾರ 


'ನಿಜಗುಣರಲ್ಲಿ ಉಗಮ ಹೊಂದಿದ ಶರಣಸಾಹಿತ್ಯ 
ವಾಹಿನಿಯು ಮುಪ್ಪಿನ ಷಡಕ್ತರಿ, ಸರ್ಪಭೂಷಣ ಶಿವಯೋಗಿ, 
ಘನಮಠದಾರ್ಯರು, ಬಾಲಲೀಲಾ ಮಹಾಂತ ಶಿವಯೋಗಿ 
ಗಳು, ಮೈಲಾರ ಬಸಪ್ಪನವರು, ರಥೋದ್ಧರಣೆಯ ಸಂಗನ 
ಬಸವೇಶ್ವರರು, ಏಕೋತ್ತರ ಶತಸ್ಥಲದ ಸಿದ್ದಲಿಂಗೇಶ್ವರ, ಕಡ 
ಕೋಳದ ಮಡಿವಾಳಪ್ಪನವರು, ಮತುಕೂರು ನಂಜುಂಡ 
ತಿವಯೋಗಿಗಳು, ಕರಿವೃಷಭೇಂದ್ರರಲ್ಲಿ ಬೆಳೆದು, ಬಲಿತು, 
ವಿಸ್ತಾರವಾಗಿ, ವಿಶಾಲವಾಗಿ, ಪ್ರಶಾಂತಗಂಭೀರ ಗತಿಯಲ್ಲಿ 
ಪ್ರವಹಿಸುವ ಪುಣ್ಯಪಾವನ ಗಂಗೆಯಾಗಿ ಪರಿಣಮಿಸಿದೆ. ಕಾಲ 
ಕ್ರಮದಲ್ಲಿ ಹೆಚ್ಚು ಹೆಚ್ಚು ಸಾಹಿತ್ಯ ಸಂಶೋಧನೆ ನಡೆದಂತೆ ಈ 
ತರಣಕವಿಗಳ ಸಂಖ್ಯೆ ಇಮ್ಮಡಿಯಾಗುವದರಲ್ಲಿ ಸಂದೇಹವಿಲ್ಲ. 


ವಿಚಾರ ವೈ ಶಾಲ್ಯ 


ಶರಣರಲ್ಲಿ ಕುಲದ ಛಲವಿಲ್ಲ; ಜಾತಿಯ ಸೂತಕವಿಲ್ಲ, 
ಕ್ಹಪಂಥಗಳ ಕೋಲಾಹಲವಿಲ್ಲ. ಅವರದು ವಿಶ್ವವ್ಯಾಪಕ 
ಖಿ. «ಸಮಸ್ತ ಜಾತಿಯ ಜಾಲವನು ಸರ್ವರನು ಕರುಣಿಸಿ 
ಪೊರೆಯುವ'' ಹೃದಯ ವೈಶಾಲ್ಯ ಅವರದು. ಮುಪ್ಪಿನ ಷಡ 
ಸರಿಯ ಹಾಡನ್ನು ಹೇಳಿ! 


€ 


etl 


ಅವರವರ ದರುಶನಕೆ । ಅವರವರ ವೇಷದಲಿ । 
ಅವರವರಿಗೆಲ್ಲ ಗುರುವು ನೀನೊಬ್ರನೆ ॥ 
ಅವರವರ ಭಾವಕ್ಕೆ । ಅವರವರ ಭಕ್ತಿಗೆ । 
ಅವರವರಿಗೆಲ್ಲ ದೇವ ನೀನೊಬ್ಬನೆ ! ; 
ಹೋರಾಟವಿಕ್ಕಿಸಲು । ಬೇರಾದೆಯಲ್ಲದೆ । 
ಬೇರುಂಟೆ ಜಗದೊಳಗೆ ಎಲೆ ದೇವನೆ ! ॥ 


ಎಂಥ ಉನ್ನತ ವಿಚಾರ,  ಉದಾತ್ರಭಾವ, ವಿಶಾಲ 
ಹೃದಯ! ಇದೇ ಅರ್ಥದ ಮಹಾಂತ ಶಿವಯೋಗಿಗಳ ಗೀತೆ 
ಯನ್ನು ಆಲಿಸಿ! 


ರಾಗ : ದ್ವಿಜಾವಂತಿ 


ಅವರವರ ಭಕ್ತಿಗೆ ಅವರವರ ಭಾವಕ್ಕೆ 

ಅವರವರ ತೆರನಾಗಿ ಇರುತಿಹನು ಶಿವಯೋಗಿ! ॥ 
ಇರದೊಂದು ಕನ್ನಡಿಯ ನೂರಾರು ಜನ ಪಿಡಿಯೆ । 
ಸರಳಾಗಿ ಅವರವರ ರೂಪು ಕಾಣುವಂತೆ ॥ 

ಹರಿಯ ಭಕ್ತರಿಗೆ ಹರಿ ಹರನ ಭಕ್ತರಿಗೆ ಹರ । 
ನರರೇನು ಭಾವಿಸುವರದರಂತೆ ತೋರುವನು ! ॥ 


ಇದೇ ಸಂದರ್ಭದಲ್ಲಿ ಸಪ್ಪಣ್ಣಾರ್ಯರ ಅಮೃತವಾಣಿ 
ಯನ್ನು ಲಾಲಿಸಿ! 


ರಾಗ : ಸಾರಂಗ 


ಆ ದೇವನ ಪದ ಪದ್ಮವನಾವಗಮಭಿವಂದಿಸುವೆ | 
ಮೂದೇವರ ನಾಮಕ್ರಿಯೆ ರೂಪಗಳಳಿದುಳಿದ ॥ 


ಇಂಥ ಆದಿ ಅನಾದಿ ಇಲ್ಲದ, ಸುರಾಳ ನಿರಾಳವಿಲ್ಲದ, 
ಶೂನ್ಯ ನಿಶ್ವೂನ್ಯವಿಲ್ಲದ, ನಾಮರೂಪಕ್ರಿಯೆಗಳಿಲ್ಲದ, ವಿಶ್ವಾತ್ಮ 
ನನ್ನು ಸರ್ವಾಂತರ್ಯಾಮಿಸರ್ವೇಶನನ್ನು ಅನನ್ಯಭಾವದಿಂದ 
ಶರಣುಹೊಕ್ಕ ಶಿವಶರಣರಲ್ಲಿ ಜಾತಿಭಾವದ ಸಂಕುಚಿತ ವಿಚಾರ 
ಗಳಿಗೆ ಆಸ್ಪದವಿಲ್ಲ, ಇಷ್ಟೇ ಅಲ್ಲ. ಬೆಳಗಿನೊಳಗಣ ಮಹಾ 
ಬೆಳಗಾದ ಪರಮಾತ್ಮನ ಪ್ರಕಾಶವನ್ನರಿಯುವದು ಕುಲದ ಛಲ 
ನಿರ್ನಾಮವಾದಲ್ಲದೆ ಅಸಂಭವ ಅಶಕ್ಯವೆಂದೇ ಅವರು ಸ್ಪಷ್ಟ 
ವಾಗಿ ಪ್ರತಿಪಾದಿಸಿದ್ದಾರೆ. ಇದೋ ೫ೇಳಿ! 


ಕುಲದ ಛಲ ಹಿಡಿದಿರುವ ಕಲಕುಮನದವರಲ್ಲಿ 
ತಿಳಿವೆಳಕ ಶಿವಚಂದ್ರ ಕಾಣ್ವ ಪರಿಯೆಂತು? 
ಹುಲಛಲವನತಿಗಳೆದ ತಿಳಿಯ ಮನದವರಲ್ಲಿ 


ಸಲೆ ಮಹಂತಲಿಂಗ ಚಿತ್ಸೂರ್ಯ ಕಾಣುವನು ! ॥ 


ಜಾತಿ ಜಾತಿಗಳ ದ್ವಂದ್ವ ಹೋರಾಟ ನಡೆದು, ಪಂಥಪಂಥ 
ಗಳ ಘರ್ಷಣದಿಂದ ಹುಟ್ಟಿರುವ ದಾವಾನಲವು ಜನಾಂಗವನ್ನೇ 
ಭಸ್ಮೀಭೂತವನ್ನಾಗಿ ಮಾಡುತ್ತಿರುವ ನೈತಿಕ ದಿವಾಳಿಯಲ್ಲಿ 
ಸದ್ಗುಣ ಸದಾಚಾರಗಳು ಮಂಜಿನಂತೆ ಮಾಯವಾಗಿ ವಿಶ್ವದಲ್ಲಿ 
ರಾಕ್ಹಸೀ ಲಾಲಸೆಯ ಮೂಲಕ ಅಶಾಂತಿಪರ್ವವು ನೆಲೆಗೊಂಡ 


೫ 


ಈ ಕಾಲದಲ್ಲಿ, ಆಧ್ಯಾತ್ಮಿಕ ಅನುಭಾವ ಪರಿಮಳವನ್ನು ಹೊರ 
ಸೂಸುವ, ಬುದ್ಧಿ ಹೃದಯಗಳಿಗೆ ಬೆಳಕು ಶಾಂತಿಗಳನ್ನೀಯುವ, 
ಜಾತಿ ವೈಷಮ್ಯವನ್ನು ಹೊಡೆದೋಡಿಸುವ ಶಾಂತಿಪ್ರದ ಶರಣ 
ಸಾಹಿತ್ಯದ ಪ್ರಸಾರ ವ್ಯಾಸಂಗಗಳು ಅದೆಷ್ಟು ಹಿತಕರ, 
ಪ್ರಯೋಜನಕಾರಿಯೆಂಬುದನ್ನು ಸುಜ್ಜರು ವಿಚಾರಿಸಲಿ. 


ಮುಪ್ಪಿನ ಷಡಕ್ಟರಿಯ ಮೂರ್ತಿಸ್ವರೂಪ 


ಸಮಗ್ರವಾದ ಸಾದ್ಯಂತವಾದ ಜೀವನ ಚರಿತ್ರೆ ದೊರೆಯ 
ದಿದ್ದರೂ ಇವರ ಭಕ್ತಿಪರ, ವೈರಾಗ್ಯಬೋಧಕ ಹಾಡುಗಳಲ್ಲಿ 
ಇವರ ನಿರ್ಮಲ ವ್ಯಕ್ತಿತ್ವವು ಸ್ಫುಟವಾಗಿ ರೂಪುಗೊಂಡಿದೆ. 
ಕೀರ್ತನ ಕೇಸರಿ ಶ್ರೀ ಬಿ. ಶಿವಮೂರ್ತಿ ಶಾಸ್ತ್ರಿಗಳು ಇವರನ್ನು 
ನಿಜಗುಣರ ಸಮಕಾಲೀನರೆಂದೂ, ಶಂಭುಲಿಂಗನ ಬೆಟ್ಟ 
ದಲ್ಲಿಯೇ ಇವರ ಗವಿಯಿದೆಯೆಂದೂ ಶಿವಾನುಭವದಲ್ಲಿ ಬರೆ 
ದಿದ್ದಾರೆ. ಇವರ ಮೊದಲನೆ ಹಾಡಿನಲ್ಲಿ ಯರಗಂಬಳಿಯ 
ಸಿದ್ಧಲಿಂಗರು ಇವರಿಗೆ ಶಿವತತ್ವಾನುಭವವನ್ನು ಅರುಹಿದ ಗುರು 
ಗಳೆಂದು ತಿಳಿಯುತ್ತದೆ. ಇದಕ್ಕಿಂತ ಹೆಚ್ಚಿಗೆ ಇವರ ಜೀವನ 
ಸಂಗತಿಯಾವುದೂ ತಿಳಿದಿಲ್ಲ. 


ಆದರೆ ಇವರ ನಿಜವಾದ ಉಜ್ವಲವಾದ ಉನ್ನತವಾದ 
ವ್ಯಕ್ತಿತ್ವವು ಒಡಮೂಡಿರುವದು ಇವರ ಹಾಡುಗಳಲ್ಲಿ. "ಧರೆಯ 
ಸುಖದ ಭೋಗವೆನಗೆ ಹರಿದು ಹೋಗಲಿ' ಒಡೆದ ಗಡಿಗೆ, 
ಹರಕು ಜೋಳಿ, ಎಡದ ಕೈಯೊಳ್‌ ಮುರಿದ ಕೋಲು ಇಷ್ಟೇ 
ಸಾಕು. ಇರಸೆಲ್ಲ ತಿರಿದು ತಂದರೂ ಒಡಲಿಗಾಗದಿರಲಿ; 
ದಾರಿಯಲ್ಲಿ ಅರ್ಧ ಚೆಲ್ಲಿ ಹೋಗಲಿ; ಮತ್ತೆ ತಿರಿಯಲು ಹೋದರೆ 


೩ 


ಯಾರೂ ಇಲ್ಲವೆನ್ನಲಿ;) ಇಷ್ಟಾಗದ ಹೊರ್ತು (ಮಾರಹರನ 
ನೆನೆವ ಮನವಾಗದು.? 


ಕಾಡಲೇಕೆ ನರರುಗಳನು? ಬೇಡಿ ಬಳಲಲೇಕೆ ? ರೂಢಿ 
ಗೀಶನೆಮಗೆ ದೈವವಾಗಿ ಇರುತಿರೆ ಯಾರ ಹಂಗೇನು? 
«ಮೃಡನ ಪೂಜೆ ಮಾಡುವದಕೆ ಮಡುವಿನಗ್ಗವಣಿಗಳುಂಟು- 
ಒಡಲಿಗನ್ನ ದುಡಿದರುಂಟು. ಬುದ್ಧಿಯನ್ನು ಹೇಳುವದಕಳೆ 
ಆದ್ಯರುಗಳ ವಚನವುಂಟು. ಉದ್ಧರಿಸುವೊಡೆ ಶಿವನ ಮಂತ್ರ 
ವುಂಟು. ಇನ್ನೇನು ಬೇಕು? ಎನಗೆ ಭೋಗ ಭಾಗ್ಯ ಬೇಡ; 
ಎನಗೆ ಜಪವು ತಪವು ಬೇಡ; ಎನಗೆ ನಿಮ್ಮ ತೊತ್ತ ಸೇವೆ 
ನಿತ್ಯವಾಗಲಿ” ಇದಿಷ್ಟೇ ಕೋರಿಕೆ, ಬಯಕೆ, ಹಂಬಲ, 
«« ಕುಟ್ಟುತ್ತ ಬೀಸುತ್ತ ನೆಟ್ಟನೇ ನನ್ನ ಒಡ ಹುಟ್ಟಿದವರನು '' 
ಹಾಡುವದೇ ದಿನದ ಕಜ್ಜ. ಬಂದವರ, ಬರುವವರ, ನಿಂದವರ, 
ನೆರೆದವರ *ಕುಂದದಲೆ ತಮ್ಮವರನು'' ಕೇಳುವದೆ ನಿತ್ಯದ 
ಹೋರೆ ! ತನ್ನ ಕಾಯವನ್ನೇ ಶಿವನ ಉನ್ನತಾಲಯ ಮಾಡಿ 
ತನ್ನ ಸರ್ವಾಂಗಗಳನ್ನೂ ಮನ ಪ್ರಾಣಗಳನ್ನೂ ಚನ್ನಷಡಕ್ತರಿಗೆ 
ಸಮರ್ಪಿಸಿ, ಭಾವಲಿಂಗಪೂಜಾ ನಿರತನಾದ ಸರ್ವ ಸಂಗವಿದೂರ 
ವೈರಾಗ್ಯಮೂರ್ತಿ ಮುಪ್ಪಿನ ಷಡಕ್ಷರಿ. ಈ ಭಾವಲಿಂಗಾರ್ಚ 
ನೆಯ ಪೂಜಾದ್ರವ್ಯಗಳಾದರೂ ಎಂತಹವು : 


ಎನ್ನ ಸಮತೆಯೆ ಜಲವು । ಎನ್ನ ಸದ್ಗುಣ ಗಂಧ । 
ಎನ್ನ ನಿತ್ಯತ್ವವೇ ಅಕ್ಷತೆಗಳು | 

ಎನ್ನ ಜ್ಞಾನವೆ ಪುಷ್ಪ । ಎನ್ನ ಭಕ್ತಿಯೆ ಬೋನ । 
ಎನ್ನ ಮನವೇ ನಿಮಗೆ ಪೂಜಾರಿಯು | 


ತನ್ನನ್ನು ಶರಣರ ಶಿಶುವೆಂದು ಭಾವಿಸಿ, «ಅಕ್ಕ ನಾಗಮ್ಮ 
ಸತ್ಯ ಚಂಗಳೆ ಚೆಲ್ಪೆ 1 ಅಕ್ಕರೆಯ ಮಹಾದೇವಿ ಸುಗ್ಗವೈಯ [ 


೭ 


ಚಿಕ್ಕ ಕೊಡಗೂಸಿನವರಕ್ಕರೆಯ ತೊತ್ತಿನ । ಮಕ್ಕಳೆಂದು 
ತಿಳಿದು «ಅವರ ಎತ್ತಾಗಿ ಅವರ ತೊತ್ತಾಗಿ, ಅವರ ಪಶುವಾಗಿ, 
ಸುಖದಿಂದಿದ್ದು, ಅವರುಂಡು ಮಿಕ್ಕುದನು, ಅವರುಟ್ಟು ಬಿಟ್ಟು 
ದನು, ಅವರುಗಿದ ತಂಬುಲವ ಸವಿದು, ಅವರಂಗಳವ ಗುಡಿಸಿ, 
ಅವರ ಬಾಗಿಲ ಕಾಯ್ದು, ಅವರ ಕೀಳಿಲಿಸೇರಿಕೊಂಡಿರ್ಪ 
ವರವನ್ನೇ ಕೋರುವ ಶರಣಸೇವಾಭಕ್ತಿಯ ಪರಕಾಷ್ಮತೆ, ಪರಿ 
ಪಕ್ಚತೆ, ಪರವಶತೆ, ಎಷ್ಟು! ಪಾವಿತ್ರ್ಯವೆಷ್ಟು! ಪರಿಪೂರ್ಣತೆ 
ಎಷ್ಟು ! 


ಬಸವಣ್ಣನವರಂತೆ ಭಕ್ತಿಯಿಲ್ಲದ ಬಡವ ನಾನೆಂದು 
ತಿಳಿದು, ಎಲ್ಲರಲ್ಲಿ ಒಂದೊಂದ ಬೇಡಿಕೊಂಡು, «ನಡೆವ 
ನುಡಿವ ಕೊಡುವ ಉಂಬ ಉಡುವ ತೊಡುವ ಪ್ರಾಣ ಬಿಡುವ 
ಸಮಯದಲ್ಲಿ ಶಿವನ ನೆನೆವ ಮನವನೆ ಬಯಸಿ; ಚೀಲ ಶುಕ್ಲ 
ದೊರತೆ, ಕರುಳಜಾಳಿಗೆ, ಅಘದ ಬೀಡು, ಮುಕುತಿಗೇಡು, 
ಜಗದಿ ಜನಿಸಿ ಕೆಡುವ ತನುವ ರಗಟಿಗಿಂತ ಕಡೆಯೆಂದು 
ಕಂಡು; ಹಿರಿಯರಿವರು ಕರಿಯರಿವರು ಅರಿಗಳಿವರು, ಮಿತ್ರ 
ರಿವರು, ಅರಸರಿವರು, ತಿರುಕರಿವರು ಎಂಬ ಹಿರಿದು *ರಿದಿನ 
ಭಾವವನ್ನಿಳಿದು; ಇದುವೆ ಸುಖವು, ಇದುವೆ ದುಃಖ, ಇದುವೆ 
ಮೃದುವು, ಇದುವೆ ಕಠಿಣ, ಇದುವೆ ಶೀತ, ಇದುವೆ ಉಷ್ಣ 
ವೆಂಬ ದ್ವಂದ್ವಗಳನ್ನು ಮೀರಿ ದ್ವಂದಾತೀತನಾಗಿ; ಕರಣ ಹರಣ 
ವೆಲ್ಲ ಲಿಂಗಕಿರಣವಾಗಿ ಹೊರಗೆ ಮರೆದು; ಬಂದಡರಿಯದೆ, 
ಬೈದಡರಿಯದೆ, ನಿಂದಡರಿಯದೆ, ನೆರೆದಡಿರಿಯದೆ, ಕೊಂದಡ 
ರಿಯದೆ, ನಿಂತೊಡೆಲ್ಲಿಯು, ಕೂತೊಡೆಲ್ಲಿಯ, ಭ್ರಾಂತನಂದದಿ 
ಕಲ್ಲುಮರನಾಗಿಂತು ಪರವಶದಂಗಭಾವವನ್ನು ತಳೆದು, 
ಕಾಡುವ ಮಾಯೆಯ ಓಡಿಸಿ, ಭವವ ವಿಭಾಡಿಸಿಿ, ಕಾಲನ 
ನೇಡಿಸಿ, ಕಾಮನನೋಡಿಸಿ, ಮರವೆಯ ಕಾಡಿಗೆ ವನ್ಹಿಯ 


ಆ 


ಪರಿವೇಷಪ್ಟಿಸಿ, ನೋಡುತ ಲಿಂಗವ, ಮೂಡುತ ಗದ್ದದ, 
ಪಾಡುತ ಸುಖಜಲವಾಡುತ ನೇತ್ರದಿ- ಎಲ್ಲಿ ಮೆಚ್ಚು, ಎಲ್ಲಿ 
ಮೋಹ ಎಲ್ಲಿ ಪ್ರೀತಿ ಎಲ್ಲಿ ಪ್ರೇಮ ಅಲ್ಲಿ ಅವರ ವಿಕಳತೆಯಲಿ 
ತಿದ ಚೂ ಭರ ಮುಂದ ಮರೆದು, ಅಲ್ಲಿ 
ಷಡಕ್ಷರಿಯ ಲಿಂಗದಲ್ಲಿ ಪ್ರಾಣಬಿಡುವ'' ಹಿರಿಯ ಹಂಬಲ, 
ಮನದ ಉದ್ವೇಗ, ಬಗೆಯ ಬೇಗೆ, ಬಯಕೆಯ *ಚ್ಚು 
ಮುಪ್ಪಿನಾರ್ಯರದು ! 


"ಎನ್ನ ಕಂದಿಸುತ್ತ ಬಹಳ ಎನ್ನಬಾಧಿಸುತ್ತ ಬಡದೆ ಎನ್ನ 
ನೊಂದು ನೆವಗಳಿಂದ ಕಾಡಿದವರಿಗೆ ಎನ್ನ ಕೊಂದಡವರಿಗೆಲ್ಲ 
ಎನ್ನ ಪೂಜೆಫಲಗಳೆಲ್ಲ ಉನ್ನತದೊಳವರಿಗಾಗಿ ಸುಖದಿ 
ಬಾಳಲಿ'' ಎಂದು ಅಖಿಲ ಮಾನವ ಕೋಟಿಯ ಕಲ್ಯಾಣವನ್ನೇ 
ಹೋರಿ, ವಿಶ್ವಜೀವಿಗಳಿಗೆಲ್ಲ ಮಂಗಲವನ್ನೇ ಚಿಂತಿಸಿ, ಸಕಲ 
ಜೀವಾತ್ಮರಿಗೆ ಲೇಸನೆ ಬಯಸಿ; «ಮುನ್ನ ತಾನು ಯಾರು 
ಎಂದು ತನ್ನ ನಿಜವನರಿತು, ಚನ್ನಷಡಕ್ಷರಿಯಲಿಂಗ ತಾನೆಯಾಗಿ, 
ಸರ್ವಜಗವದೆಲ್ಲ ತನ್ನ ನಿಲುವೆಯಾಗಿ; ಎನ್ನ ಮನ ಪ್ರಾಣಗಳು 
ಹೊನ್ನು ಹಾವುಗೆಯಾಗಿ ನಿನ್ನ ಚರಣಕೆ ಯೋಗ್ಯ ಮೆಟ್ಟಾಗಲಿ'' 
ಎಂದು ಹಾರೈಸಿ, ಹಂಬಲಿಸಿ, "ಶಿವನ ನಿಜವನರಿತು ಭವದ 
ಕಡೆಯ ಕಂಡು” ಕಾಲಕಾಮರನ್ನು ಗೆದ್ದ ಸರ್ವಾರ್ಷಣ 
ಯೋಗಿ ಷಡಕ್ತರಿ! 


ಇವರ ಹಾಡುಗಳನ್ನು ಪುನಃ ಪುನಃ ಓದಿದಂತೆ ಇವರ 
ಪಾವನ ಮೂರ್ತಿಸ್ವರೂಪದ ಮೆರಗು, ಉಜ್ವಲತೆ, ತೇಜಸ್ಸು 
ಕಾಂತಿಪ್ರಭೆಗಳು ಹೆಚ್ಚು ಹೆಚ್ಚಾಗುತ್ತವೆ; "ನವೋನವ ನಿನ 
ನೂತನವಾಗುತ್ತವೆ! ಇವರ ಅಪೂರ್ವಸುಂದರ ಅತೀವ ಮನೋ 
ಹರ ಸತಿಪತಿಭಾವದ ಹಾಡುಗಳನ್ನೋದಿದಾಗ ನಿಜಗುಣರಂತೆ 


೯ 


"" ಸತಿಪತಿಗಳಿವರ ಸಮರತಿಸುಖದ ಬಾಳುವೆಗೆ ಪ್ರತಿಯುಂಟಿ 
ಲೋಕದೊಳು? ನೋಡೆ ಲಲಿತಾಂಗಿ !?' ಎಂದೆನ್ನಬೇಕಾಗು 
ತ್ತದೆ. ಅಷ್ಟು ಪಾರವತ್ಯಪೂರ್ಣ, ಭಾವನಿರ್ಭರವಾಗಿವೆ ಆ 
ಹಾಡುಗಳು. 


ಶೈಲಿಯ ಸೊಬಗು 


«ಯೋಗಿ ನಿಜಾನಂದದೊಳು ನುಡಿಸುವ ವೀಣೆ । ರಾಗ 
ರಸದ ತರಂಗಿಣಿ ನೋಡು ರಮಣಿ ”' ಎಂದು ಶಿವಯೋಗಿ 
ಚಕ್ರೇಶ್ವರ ನಿಜಗುಣರ ಗೀತೆ. ಮುಪ್ಪಿನ ಷಡಕ್ಣ್ಟರಿ ದೇವರ 
ಹಾಡುಗಳೆಲ್ಲ ಅವರ ಸಹಜಾನಂದ ಸ್ಥಿತಿಯಲ್ಲಿ, ಅಂತರಂಗದ 
ಆವಿಷ್ಠರಣದ ಉತ್ಕಟೀಚ್ಛೆಯ ವಿಕಳತೆಯಲ್ಲಿ; ಕಾಯಮನ 
ಪ್ರಾಣಗಳ ಪರಿತುದ್ದಿ ಪಾವಿತ್ರ್ಯದ ಪ್ರಬಲ ಆಕಾಂಸ್ಲೆಯ 
ತಳಮಳದಲ್ಲಿ, ಮುಗ್ದ ಮಧುರ ಭಕ್ತಿಯ ತಾದಾತ್ಮ್ಯ ತನ್ಮಯತೆ 
ಗಳಲ್ಲಿ, ವೀರವಿರತಿಯ ನಿತ್ಯತೃಪ್ತತೆಯಲ್ಲಿ ಅವರ ದೇಹವೀಣೆ 
ಯಿಂದ ಹೊರಬಿದ್ದ ಮಧುರ ಮಂಜುಲ ಆಲಾಪಗಳು; ಇಂಚರ 
ಗಳು! ತಾದಾತ್ಮ್ಯ, ತನ್ಮಯತೆ, ಪರವಶತೆ, ವಿಕಳತೆ, ಮುಗ್ದತ್ವ, 

ಮರಸಭಾವ, ಅನನ್ಯಶರಣತೆ, ವೈರಾಗ್ಯದ ಉಜ್ವಲತೆ, ಭಕ್ತಿಯ 
ಆವೇಶ, ಸಥಿ, ಸಲುಗೆ ಇವೇ ಮುಪ್ಪಿನಾರ್ಯರ ಹಾಡುಗಳ 
ಹೆಗ್ಗುರುತುಗಳು, ವೈತಿಷ್ಟ್ಯ, ವೈಶೇಷ್ಯ ! ಇವರ ಜೀವನದಂತೆ 
ಬವರ ಶೈಲಿಯೂ ಸರಳ, ಸುಂದರ, ಸುಮನೋಹರ ! 


ಕಾವ್ಯದ ಹಮನೀಯತೆ 


ಮುಪ್ಪಿನಾರ್ಯರ ಹಾಡುಗಳಲ್ಲಿ ಭಾವವೆಲ್ಲ ಅನುಭಾವ, 
ರಸವೆಲ್ಲ ಸಮರಸ, ರುಚಿಯೆಲ್ಲ ಶುಚಿ; ಅಧ್ಯಾತ್ಮಜೀವಿಯ 
ಅಂತರಂಗದ ಆಕಾಂಕ್ಲೆಗಳೇ ಹಾಡಿನ ಹೊನಲಾಗಿ ಹರಿದಿರುವ 


೧೦ 


ಮೂಲಕ ಸಾಯುಜ್ಯೋನ್ಮುಖರತಿಯ ಮನೋಹರತ್ವವೂ, 
ಅಪರೋಕ್ಷಜ್ಞಾನದ ಬೆಳಕೂ, ಸರ್ವಾರ್ಪಣಭಾವದ ಸೌಂದ 
ರ್ಯವೂ, ವೀರವಿರತಿಯ ಗಾಂಭೀರ್ಯವೂ, ಮಧುರ ಭಕ್ತಿಯ 
ಮನೋಜ್ಞತೆಯೂ ಹಾಡುಗಳ ತುಂಬೆಲ್ಲ ಸಾಂದ್ರವಾಗಿ ಹರಡಿ 
ಕೊಂಡಿವೆ. ಕವಿವರ್ಯ ಬೇಂದ್ರೆಯವರು ತಮ್ಮ "ನಮಗೆ 
ಬೇಕಾದ ಕಾವ್ಯ” ವೆಂಬ ಲೇಖದಲ್ಲಿ ಇವರ «ಎಲೆ ಲಿಂಗವೆ!” 
ಎಂಬ ಹಾಡನ್ನು ಉದಾಹರಿಸಿ, «ಹೀಗೆ ಹಾಡಬಲ್ಲ ಸರ್ವ 
ಸಮರ್ಪಣದ ಸೇವಾಭಕ್ತಿಯ ಕವಿಗಳೆಮಗೆ ಬೇಕೆಂದು ಬರೆ 
ದಿದ್ದಾರೆ. ತಮ್ಮ ರೇಡಿಯೋ ಭಾಷಣದಲ್ಲಿ ಇವರ ಕವನ 
ಗಳನ್ನು ವೆಗ್ಗಳವಾಗಿ ಉದಾಹರಿಸಿ ಇವರ ಹಾಡುಗಳ ಬಗ್ಗೆ 
ಇದ್ದ ತಮ್ಮ ಆದರ ಗೌರವಗಳನ್ನು ವ್ಯಕ್ತಪಡಿಸಿದ್ದಾರೆ. 


ಭಾವದ ಜೆಡಗು 


ತಮ್ಮ ಅಧ್ಯಾತ್ಮಿಕ ಪ್ರಗತಿಯನ್ನು, ಆಂತರಿಕ ಜೀವನದ 
ವಿಕಾಸವನ್ನು ಚಿತ್ರಿಸುವಾಗ ಮುಪ್ಪಿನಾರ್ಯರು ತಮ್ಮ ಹಾಡು 
ಗಳಲ್ಲಿ ಅನೇಕ ಅಪೂರ್ವವಾದ, ಹಿಂದೆ ಯಾರೂ ಕಂಡರಿಯದ, 
ನವೀನ ಭಾವಗಳನ್ನು ಹೆಣೆದಿದ್ದಾರೆ. 


ಮುನ್ನ ನಮ್ಮ ಶರಣರುಗಳು । ನಿನ್ನ ಸಾಡಿದುದಕ್ಕೆ ಈಗ 
ಎನ್ನ ಮೇಲೆ ಹಗೆಯ ಮುಗುಚುತಿಹೆಯೋ ? ಕಾಣೆನು। 
ಪರಮ ಮಾಗಿದೇವ ತನ್ನ 1 ಹೊರೆಯ ಹೊರಿಸಲಾಗಿ 

ತಲೆಯು | 
ಉರಿದುದಕ್ಕೆ ಎನ್ನ ಕಾಡಿದಪಿರೊ ? ಕಾಣೆನು ॥ 
ಹಿಂದುಳಿಯಿತಮವಾಸ್ಯೆ । ಮುಂದೆ ಹುಣ್ಣಿಮೆ ಬಂತು | 
ಎಂದಿಗೆ ಎನ್ನವನು ಕರೆಯಬಹರೋ । 


೧೧ 


ಎನ್ನಸೊಲ್ಲದಿದ್ದೊಡೆ ಏನು । ಶಿವ ಶಿವಾ 

ಎನ್ನ ನಿನ್ನ ಕೂಡಿಸಿದ್ದೇನು । 

ಎನ್ನ ಬಿಡುವೆನೆಂದೊಡೆ ನೀನು । ಶಿವ ಶಿವಾ 

ನಿನ್ನ ಬಿಡೆನು ಗುರುವಿನಾಜ್ಞೆಗೆ i 

ಇಂತಪ್ಪವರ ಬಂಟ । ನಿಂತು ಭವದೊಳು ಬಂದ । 
ನಂತೆಯೆಂದರೆ "ನಿಮಗೆ ಕೊರತೆ'ಯಯ್ಯ ॥ 


ಮುಂತಾದ ನುಡಿಗಳಲ್ಲಿ ಅಡಗಿರುವ ಭಾವಸೌಂದರ್ಯವು 
ಅಆಪೂರ್ವವಿದೆ, ಅವರ್ಣನೀಯವಿದೆ, ಅನ್ಯಾಸದೃತವಿದೆ 


ವಚನಶಾಸ್ತ್ರದ ವರ್ಚಸ್ಸು 


ಬಸವಣ್ಣನವರಿಂದೀಚೆಗೆ ವೀರಶೈವ ಸಾಹಿತ್ಯದ ಮೇಲೆ 
ವಚನಶಾಸ್ತ್ರದ ಪ್ರಭಾವವು ವೆಗ್ಗಳವಾಗಿ ಬಿದ್ದಿದೆ. ಹರಿಹರ 
ಪದ್ಮರಸರು ರಗಳೆಗಳನ್ನೇ ಬರೆಯಲಿ, ರಾಘವಾಂಕ ಚಾಮರ 
ಸರು ಷಟೃದಿಗಳನ್ನೇ ರಚಿಸಲಿ, ಮಗ್ಗೆಯ ಮಾಯಿದೇವರು 
ಶತಕಗಳನ್ನೇ ಸೃಜಿಸಲಿ, ಸರ್ವಜ್ಞನು ತ್ರಿಪದಿಗಳನ್ನೇ ಉಸಿರಲಿ, 
ತರಣರು ಹಾಡುಗಳನ್ನೇ ಹಾಡಲಿ), ಎಲ್ಲರೂ ವಚನಶಾಸ್ತ್ರದ 
ಉದಾರ ಉದಾತ್ತ ತತ್ವಗಳನ್ನೇ ಪ್ರತಿಪಾದಿಸಿ ಪಸರಿಸಿದ್ದಾರೆ. 
ಪ್ರಸ್ತುತ ಗ್ರಂಥದಲ್ಲಿ ಪ್ರತಿಹಾಡಿನ ಕೆಳಗೆ ಅದೇ ಭಾವವನ್ನು 
ಸೂಚಿಸುವ ವಚನವನ್ನು ಜೋಡಿಸಿದೆ. ಸ್ವತಃ ಮುಪ್ಪಿನಾ 
ರ್ಯರೇ «ಬುದ್ಧಿಯನ್ನು ಹೇಳುವದಕ್ಕೆ ಆದ್ಯರುಗಳ ವಚನ 
ವುಂಟು'' ಎಂದು ಹಿಗ್ಗಿನಿಂದ ಹೇಳಿಕೊಂಡಿದ್ದಾರೆ. ಅವರೇ, 


ಹಿಂದಣ ವಾಸನೆಯನು ಪರಿಹರಿಸುವ 
ಮುಂದಣ ಸದ್ಗತಿಯನು ತೋರುವ ಘನ 
ಸಂದ ಪುರಾತರ ವಚನಗಳಿರುತಿರೆ ಏತರ ಭಯವೆಮಗೆ ? 


ಎಂದು ಹೆಮ್ಮೆಯಿಂದ ಧೈರ್ಯವಾಗಿ ವಚನಗಳ ಶ್ರೇಷ್ಠ 
ತ್ವವನ್ನು ಹಾಡಿ, ಹೊಗಳಿ ಹರಡಿದ್ದಾರೆ. 


ಅಣ್ಣಸವೆರ ಆದರ್ಶ 


ಸಾಹಿತ್ಯವೇ ಜೀವನವಾದ, ಶಾಶ್ವತಸೇವೆಯೇ ಜೀವನಾ 
ದರ್ಶವಾದ ತ್ರೀ ಮಂಜಪ್ಪಣ್ಣನವರು ಇದುವರೆಗೆ ಶಿಶುಸಾಹಿತ್ಯ 
ದಿಂದ ಗಂಭೀರಸಾಹಿತ್ಯದವರೆಗೆ ವಿವಿಧ ವಿಷಯಗಳನ್ನು ಕುರಿತು 
೫೦ ಕೈ ಮೇಲ್ಪಟ್ಟು *ರಿಹಿರಿ ಹೊತ್ತಿಗೆಗಳನ್ನು ಬರೆದು, ಕನ್ನಡ 
ಸಾರಸ್ವತ ಪ್ರಪಂಚಕ್ಕೆ ಮಹೋಪಕಾರ ಮಾಡಿದ್ದಾರೆ. ಬಸ 
ವಾದಿ ಪ್ರಮಥರ ತತ್ವ ಪ್ರಸಾರದ ಕಾರ್ಯದಲ್ಲಿ ಇವರು ಮಾಡು 
ತ್ತಿರುವ ಸೇವೆ ಅದ್ಭುತವಾದುದು. ಹಿಂದು ಧರ್ಮರಸ್ಷಣೆಗಾಗಿ 
ಇವರು ಕನ್ನಡ ನಾಡಿನಲ್ಲೆಲ್ಲ ಗುಡುಗಾಡುತ್ತಿದ್ದಾರೆ. ಚಿಕ್ಕು 
ದಾದರೂ ಚೊಕ ಚಿನ್ನದಂತಿರುವ «ಸುಬೋಧ ಸಾರ''ವನ್ನು 
ಸುಂದರವಾಗಿ ಅಚ್ಚು ಹಾಕಿಸಿ ಕನ್ನಡ ಜನತೆಗೆ ನೀಡಿದ್ದಾರೆ. 
ವಚನ ಶಾಸ್ತ್ರವು ರಾ. ಸಾ. ಹಳಕಟ್ಟಿಯವರಿಂದ ಬೆಳಕಿಗೆ 
ಬಂದಂತೆ ಶಿವಶರಣರ ಹಾಡುಗಬ್ಬಗಳು ಅಣ್ಣನವರಿಂದ ಬೈಲಿಗೆ 
ಬರಲಿ! ಅಣ್ಣನವರು ದೀರ್ಫಾಯುಗಳಾಗಲಿ ! ಅವರಿಂದ 
ಇಂಥ ಕೃತಿರತ್ನಗಳು ಹೆಚ್ಚು ಹೆಚ್ಚಾಗಿ ಹೊರಬೀಳಲಿ ! 


ಕನ್ನಡದ ಕಂದ, 


ಕಾವ್ಯಾನಂದ 


೧೬ 


॥ ಓಂ | 


ಹಿನ್ನುಡಿ 
(ಮೂರನೆಯ ಮುದ್ರಣ) 


«ಯುಗವನಂತವು ಹಿಂಗುತಿರುತಿಹವು, ಅದರಲ್ಲಿ 

ಜಗವನಾಳಿದ ರಾಯರುಗಳು ಹೋದರು ಕೆಲರು! 

ಮಿಗೆ ದನುಜ ಮನುಜರವಧಿಗಳಿಲ್ಲದಮರಗಳ 

ಸುರಸಿದ್ದರುಗಳಳಿದರು ! 

ಇವರ ಮಾತಂತಿರಲಿ, ಔದುಂಬರದ ವೃಕ್ತ 

ತವೆ ಕಾಲಕಾಲಕ್ಕೆ ಫಲದೋರಿಯಳಿವಂತೆ 

ತಿವನೊಳಗೆ ಬ್ರಹ್ಮಾಂಡ ಕೋಟಿಗಳು ಒಗೆದೊಗೆದು 
ತೋರಿಯಡುಗುತಲಿರ್ಪವು !” 


ಎಂದು ಮುಪ್ಪಿನಾರ್ಯರೇ ಅಪ್ಪಣೆಕೊಡಿಸಿದ್ದಾರೆ. ಎಂದ 
ಮೇಲೆ ನೋಡನೋಡುತ್ತ ಹದಿನೈದು ವರ್ಷಗಳು ಕಳೆದು 
ಹೋದುದೇನಚ್ಚರಿ ? ಎವೆ ತೆರೆದಿಕ್ಳುವಷ್ಟರಲ್ಲಿ ಗಾವುದ 
ಗಾವುದ ಗಾವುದ ಮುಂದೆ ಹಾರುವ ಹೊತ್ತಿನ ಹಕ್ಕಿಯ 
ವೇಗವನ್ನು ಅನುಲಕ್ಲಿಸಿದಾಗ ಬಡ ಹದಿನೈದು ವರ್ಷಗಳಿಗಾವ 
ಬೆಲೆಯಿದೆ" ? ಆದರೂ, ಈ ಹದಿನೈ ದು KP "ಕಾವ್ಯಾ 
ನಂದ' ನಂಥ ವ್ಯಕ್ತಿಯ ಜೀವಮಾನದಲ್ಲಿ ಅದೆಷ್ಟೇ ಅನುಲ್ಲೆ ಖೆ 


೧೪ 


ನೀಯವಾಗಿ ತೋರಿದರೂ, ಭರತಖಂಡದ ಇತಿಹಾಸದಲ್ಲಿ 
ಮಾತ್ರ ಈ ಅಲ್ಪಾವಧಿಯೇ ಅತ್ಯಂತ ಮಹತ್ವದ ಕಾಲಖಂಡ 
ವೆಂಬುದರಲ್ಲಿ ಸಂದೇಹವಿಲ್ಲ. ೧೯೪೦ ರ ಆರಂಭದಲ್ಲಿ ಕಾವ್ಯಾ 
ನಂದನು ಆರು ತಿಂಗಳು ಆಲಮಟ್ಟಿಯ ಆಶ್ರಮದಲ್ಲಿ «ಅಣ್ಣ 
ನವರ'' (ಇದು ಲಿಂಗೈಕ್ಯ ಮಂಜಪ್ಪನವರಿಗೆ ಜನರು ಪ್ರೀತಿ 
ಯಿಂದ ಇಟ್ಟಿ ಹೆಸರು) ಸಾನ್ನಿಧ್ಯದಲ್ಲಿದ್ದಾಗ, ಅಲ್ಲಿ ಅನವರತ 
ತೆರೆದಿರುತ್ತಿದ್ದ ಅರಿವಿನ ಅನುಭವದ, ಆನಂದದ ಅರವಟ್ಟಿಗೆ 
ಯಿಂದ ಹರಿಯುತ್ತಿದ್ದ ಅಮೃತದಲ್ಲಿ ಪಾಲುಗೊಳ್ಳುತ್ತಲಿದ್ದಾಗ 
ಭಾರತದ ಭವಿತವ್ಯ ಕುಲುಮೆಯಲ್ಲಿ ಈುದಿಯುತ್ತಲಿದ್ದಿತು. 
ಇಂದು ನಮ್ಮ ಕಣ್ಣೆದುರಿಗೇ ಸ್ವತಂತ್ರ ಭಾರತದ ಭವ್ಯಭವಿ 
ತವ್ಯವು ಬುವಿ ಬೆಕ್ಕಸಬೆರಗಾಗುವಂತೆ ರೂಪುಗೊಳ್ಳುತ್ತಲಿದೆ. 
ಬೃಹದ್ಭಾರತದಲ್ಲಿ ಏಕೀ ಕೃತ ಕರ್ನಾಟಕವೂ ತನ್ನ ಸುಪ್ತಶಕ್ತಿ 
ಗಳ, ಗುಪ್ತಶಕ್ಯತೆಗಳ, ಪ್ರಚ್ಛನ್ನ ಸಂಭಾವ್ಯತೆಗಳ ಪುನರೋ 
ದಯದ, ಪುನರ್ವಿಕಸನದ, ಪುನರುತ್ಥಾನದ ಪ್ರತೀಕವಾಗಿ 
ಮೂಡಿ ಮೈದೋರುವುದರಲ್ಲಿದೆ. 


ರಾಷ್ಟ್ರಜೀವನದ ವಿಶಾಲ ಕ್ಲಿತಿಜದ ಮೇಲೆ ಇಂಥ ಇನೂ 
ಅನೇಕ ಸಾಧನೆ ಸಿದ್ಧಿಗಳ ತೇಜಃಪುಂಜ ತಾರಕೆಗಳು ತೊಳಗು 
ತ್ತಲಿವೆ. ಇವೆಲ್ಲ ಎಲ್ಲರಿಗೂ ಸಮಾನವಾಗಿ ಆನಂದಪ್ರದ 
ವಾಗಿರುವ ಸಂಗತಿಗಳು. ಆದರೆ ಕಾವ್ಯಾನಂದನಿಗೇ ವಿಶೇಷ 
ವಾಗಿ ಹರ್ಷದಾಯಕವೆನಿಸಿದ ಒಂದು ಮಹತ್ಕಾರ್ಯವೂ 
ಆಗಿದೆ ಈ ಅವಧಿಯಲ್ಲಿ. «ಸುಜೋಧಸಾರ'ದ ಮುನ್ನುಡಿ 
ಯಲ್ಲಿ. ««ವಚನಶಾಸ್ತ್ರವು ರಾ. ಸಾ. ಹಳಕಟ್ಟಿಯವರಿಂದ 
ಬೆಳಕಿಗೆ ಬಂದಂತೆ ಶಿವಶರಣರ ಹಾಡುಗಬ್ಬಗಳು ಅಣ್ಣನವರಿಂದ 
ಬಯಲಿಗೆ ಬರಲಿ; ಅಣ್ಣನವರು ದೀರ್ಫಾಯುಗಳಾಗಲಿ !'' 


೧೫ 


ಎಂದು ಕಾವ್ಯಾನಂದನು ಹಾರೈಸಿದ್ದನು. ಆದರೆ ಅಣ್ಣನವರು 
ದೀರ್ಪಾಯುಗಳಾಗಲಿಲ್ಲ! ಮುಂದೆ ಬಹು ಬೇಗ ಬಯಲಾ 
ದರು! ಅವರು ಆರಂಭಿಸಿದ್ದ «ಪ್ರಗತಿ ಗ್ರಂಥ ಸಮಿತಿ? ಕಾಲ 
ಗರ್ಭದಲ್ಲಿ ಕಣ್ಮರೆಯಾಯಿತು; ಆಲಮಟ್ಟಿಯ ಆಶ್ರಮ ಬೀಳು 
ಬಿದ್ದಿತು; "ಶರಣ ಸಂದೇಶ' ಮೌನಸಾಗರದಲ್ಲಿ ಮುಳುಗಿ 
ಹೋಯಿತು! ಶರಣರ ಹಾಡುಗಬ್ಬಗಳನ್ನು ಹೊರಗೆಡಹಲು 
ಯಾರು ಮುಂದೆ ಬರಬೇಕು ? 


ಪ್ರಕೃತಿಯು ತರಹನ್ನರಿಯದು. ತೆರವಾದ ಸ್ಥಳಕ್ಕೆ 
ಎಲ್ಲಿಂದಲೋ ಏನೋ ಬಂದು ತುಂಬಿಕೊಳ್ಳಲೇಬೇಕು; ತುಂಬಿ 
ಕೊಳ್ಳುತ್ತಲೇ ಬಂದಿದೆ. ತಡವಾಗಬಹದು; ತಡೆಯಾಗ 
ಲಾರದು. ಅಣ್ಣನವರ ಅವಸಾನದಿಂದ ಅವರು ಕೈಕೊಳ್ಳಲಿದ್ದ 
ಈ ಕಾರ್ಯ ಅಷ್ಟಕ್ಕೇ ನಿಂತು ಹೋಗುವದೆಂಬ ಭ್ರಾಂತಿ 
ಬಯಲಾಗಲು ಬಹಳ ದಿನ ಬೇಕಾಗಿಲ್ಲ. 


ಓದುಗರೀಗ ಆಲಮಟ್ಟಿಯಿಂದ ಧಾರವಾಡದತ್ತ ದೃಷ್ಟಿ 
ಹೊರಳಿಸಬೇಕು. ಅಲ್ಲೊಬ್ಬ ನೂತನ ಶಿವಶರಣರು, ಶಿವ 
ಯೋಗಿಗಳು, ಶಿವಾನುಭವಿಗಳು *ಳೆದ ಅರ್ಧ ತತಮಾನ 
ದಿಂದ «ಅಧ್ಯಾತ್ಮವೇ ನಿಜತ ಪ್ರಯೋಜನವೆನಗೆ' ಎನ್ನುತ್ತ, 
ತಿವಯೋಗೀತ್ವರ ಪ್ರಸಾದನಿಲಯದ ಮೂಲಕ ಶಿವಾನುಭವ 
ಕಾಲೇಜನ ಮುಖಾಂತರ, ಶಿವಾನುಭವ ಸಂಸ್ಥೆಯ ದ್ವಾರಾ, 
ಜ್ಞಾನದಾಸೋಹ, ಜಾತ್ರೆ, ಉತ್ಸವ, ಸಭೆ ಸಮ್ಮೇಳನ ಮುಂತಾ 
ದವುಗಳ ಮೂಲಕ ವಿದ್ಯಾರ್ಥಿಗಳಲ್ಲಿ, ವ್ಯಾಪಾರಿಗಳಲ್ಲಿ, 
ಸ್ತ್ರೀಯರಲ್ಲಿ ಪುರುಷರಲ್ಲಿ, ಸಣ್ಣವರಲ್ಲಿ ದೊಡ್ಡವರಲ್ಲಿ, ಬಂದವ 
ರಲ್ಲಿ ಹೋದವರಲ್ಲಿ, ನಿಂದವರಲ್ಲಿ ನೆರೆದವರಲ್ಲಿ, ವಂದಿಸಿದವರಲ್ಲಿ 
ನಿಂದಿಸಿದವರಲ್ಲಿ, ಒಲಿದವರಲ್ಲಿ ಒಲಿಯದವರಲ್ಲಿ--ತಮ್ಮ ದಿವ್ಯ 


೧೬ 


ದೃಷ್ಟಿಗೆ ಬಿದ್ದ ಸರ್ವರಲ್ಲಿ ಶಿವಚೈತನ್ಯವನ್ನು ಪುಟಗೊಳಿಸುತ್ತ 
ಬಂದಿದ್ದಾರೆ. ಅವರ ಪರುಷ ಹಸ್ತ ಮುಟ್ಟಿದುದೆಲ್ಲ ಪವಿತ್ರ 
ವಾಗುತ್ತ ಬಂದಿದೆ. ಅವರ ದಯಾದೃಷ್ಟಿಗೆ ಬಿದ್ದವರೆಲ್ಲ ಉದ್ಧಾರ 
ವಾಗುತ್ತ ಬಂದಿದ್ದಾರೆ; ಅವರ ಅಮೃತವಚನ *ೇಳಿದವರೆಲ್ಲ 
ಆಚಾರಸ್ವರ್ಗದ ಅವರೋಹಣೆಗೈಯುತ್ತ ಬಂದಿದ್ದಾರೆ; ಅವರ 
ಬಳಿಗೆ ಸುಳಿದವರೆಲ್ಲ ಭಕ್ತರಾಗುತ್ತ, ಮುಕ್ತರಾಗುತ್ತ ಬಂದಿ 
ದ್ದಾರೆ. ನಿತ್ಯಸತ್ವಸ್ಥರೂ, ನಿರ್ದ್ವಂದ್ವರೂ, ನಿಜಾನಂದಲೀಲಾ 
ವಿಲಾಸರೂ, ನಿರುಪಾಧಿಕಜ್ಯೋತಿಸ್ಟರೂಪರೂ, ನಿರಂಜನರೂ, 
ನಿರ್ವಿಕಲ್ಪರೂ, ನಿರುಪಮಶಾಂತಿಸುಧಾಂಶುಮಾಲಾವಿಭೂ 
ಹಿತರೂ ಆದ ಮಹಿಮರ ದರ್ಶನ ಮಾತ್ರದಿಂದ ಬಗೆಯ 
ಬೇಗುದಿಗಳೆಲ್ಲಿ ಬಯಲಾಗಿ ಶಾಂತಿ ನೆಲೆಯೊಡೆಯುವದು. 
ಅವರು ಶರಣಕುಲದೀಪಕರು. ಶಿವಾನುಭವ ಸಾಮ್ರಾಜ್ಯದ 
ಸಾಮ್ರಾಟರು. ತಿವಯೋಗವೇ ಸಾಕಾರವಾಗಿ ಸುಳಿದಾಡು 
ವಂತೆ ತೋರುವ ತುದ್ಧಾತ್ಮರು. ಮಹಾತ್ಮರು. ಮಹಾಯೊ: 
ಗಿಗಳು. 


ಅನವರತ ಕಾಯಕನಿರತರಾದ, ಸರ್ವಾರ್ಪಣ ಭಾವ 
ಭರಿತರಾದ, ಪಾವನಚರಿತರಾದ ಈ ಸತ್ಕಿ_ಯಾವೀರರ ದೃಷ್ಟಿ 
ಶರಣರ ಹಾಡುಗಬ್ಬಗಳ ಮೇಲೆ ಬಿದ್ದಿತು; ಶರಣ ಸಾಹಿತ್ಯ 
ಗೆದ್ದಿತು; "ಕೈವಲ್ಯ ದರ್ಪಣ' ದಲ್ಲಿ ಶರಣಸಾಹಿತ್ಯದ ಸ್ವರೂಪ 
ವನ್ನು ಘಂಡ ಸದ್ಭಕ್ತ ಸಮೂಹ ಸಮಗ್ರ ಶರಣ ಸಾಹಿತ್ಯದ 
ಸವಿಯನ್ನು ಸೂರೆಗೊಳ್ಳಲು ಹಾತೊರೆಯಿತು. ತತ್ಪರಿಣಾಮ 
ವಾಗಿ «ಶ್ರೀ ಶಿವಯೋಗೀಶ್ವರ ಗ್ರಂಥಮಾಲೆ' ಬೃಹದಾಕಾರ 
ವಾಗಿ ಬೆಳೆಯಿತು. ಇಂದು ಒಂದು ವಿಶ್ವವಿದ್ಯಾನಿಲಯವು 
ಸಹ ಇದಕ್ಕಿಂತ ಅಧಿಕ ಅವಧಿಯಲ್ಲಿ ಪ್ರಕಟಿಸಲಾರದಷ್ಟು ಕೃತಿ 
ರತ್ನಗಳು ಈ ಮಾಲೆಯಲ್ಲಿ ಈ ತಪಸ್ವಿಗಳ ಪ್ರಭಾವದಿಂದ 


೧೭ 


ಪ್ರಕಟವಾಗಿವೆ! ೧೯೪೦ ರಲ್ಲಿ ಇದೇ (ಸುಬೋಧ ಸಾರ' ದಲ್ಲಿ 
ವ್ಯಕ್ತವಾಗಿದ್ದ ಕಾವ್ಯಾನಂದನ ಹೃದಯದ ಹಾರೈಕೆ ಈಗ ಈ 
"ಹಿನ್ನುಡಿ' ಬರೆಯುವ ಹೊತ್ತಿಗೆ ಈ ರೀತಿ ಪೂರ್ಣವಾಗಿ ಅವ 
ನನ್ನು ಆವುದೋ ಅರಿಯಲಾಗದ ಧನ್ಯತೆಯು ಆವರಿಸಿದೆ! 
"ಸುಬೋಧ ಸಾರ'ದ ಸಂಪಾದನೆಯಲ್ಲಿ ಅವನೂ ಅಳಿಲ ಸೇವೆ 
ಸಲ್ಲಿಸಿದ್ದವು. ಇಂದು ಅದು ಇಷ್ಟು ಜನಪ್ರಿಯವಾಗಿ ಅದರ 
ಮೂರನೆಯ ಆವೃತ್ತಿ ಅಚ್ಚಾದುದನ್ನು ನೋಡಿ ಅವನಿಗೆಷ್ಟು 
ಆನಂದವಾಗಿರಲಿಕ್ಕಿಲ್ಲ ? ಅಂದು ಇದರ ಸಂಪಾದನೆಯಲ್ಲಿ 
ನೆರವಾಗುವುದಲ್ಲದೆ ಇತ್ತೀಚೆಗೆ "ಹೆಮ್ಮಗಳು' ಮತ್ತು "ಮುಪ್ಪಿ 
ನಾರ್ಯರ ಭಾವ ಪಾತ್ರಗಳು' ಎಂಬ ಎರಡು ಸಂಸ್ಕೃತಿಗಳಿಂದ 
ಮುಪ್ಪಿನಾರ್ಯರ ಮಹತಿಯನ್ನು ಮನಗಾಣಿಸಿಕೊಟ್ಟಿ ಪೂಜ್ಯ 
"ಪ್ರೀ ಜ. ಚ. ನಿ? ಅವರಿಗೆಷ್ಟು ಆನಂದವಾಗಿರಲಿಕ್ಕಿಲ್ಲ ? 
ಈ ಮಹಾತ್ಕಾರ್ಯವನ್ನು ಪೂರ್ತಿಗೊಳಿಸಿ ಈ ಆನಂದಕ್ಕೆ 
ಕಾರಣರಾದ ಧಾರವಾಡದ, ಅಲ್ಲ- ಕರ್ನಾಟಕದ, ಅಲ್ಲ-- 
ಭಾರತದ ಮಹಾಶಿವಯೋಗಿ ಮೃತ್ಯುಂಜಯ ಮಹಾಸ್ವಾಮಿ 
ಗಳವರ ಪವಿತ್ರ ಪದಪದ್ಮಗಳಿಗೆ ಕಾವ್ಯಾನಂದನು ಅಂನಂತಾ 
ನಂತ ಪ್ರಣಾಮ ಪುಷ್ಪಗಳನ್ನು ಅರ್ಪಿಸಿ ಈ "ಹಿನ್ನುಡಿ'ಯನ್ನು 
ಮುಗಿಸುವನು. ಸತ್ಯಶರಣರ ಉದಾತ್ತ ಸಾಹಿತ್ಯ ಸರ್ವತ್ರ 
ಪ್ರಸರಿಸಲಿ ! 


ಹೈದರಾಬಾದು ದಕ್ಷಿಣ 
ನಾಗಪಂಚಮಿ ಕಾವ್ಯಾನಂದ 
೧೯೫೫ 


೧೮ 


ಶಿವಯೋಗಿ ಕಪಿ 
ಮುಪ್ಪಿನ ಷಡಕ್ಸ ರಿದೇವ 


೧೨ ನೆಯ ಶತಮಾನ; ಕಲ್ಯಾಣಪಟ್ಟಣದಲ್ಲಿ ದಂಡನಾಥ 
ಚೂಡಾಮಣಿ ಬಸವಣ್ಣನವರಿಂದ ಕ್ರಾಂತಿಯಾಯಿತೆಂದು 
ಹೇಳುವದು ಹೆಮ್ಮೆಯ ಮಾತೆನಿಸಿದೆ. ಕ್ರಾಂತಿಯೆಂದರೆ ಕೇವಲ 
ಧಾರ್ಮಿಕ ರಂಗದಲ್ಲಿಯಷ್ಟೇ ಅಲ್ಲ; ರಾಜಕೀಯ ರಂಗದಲ್ಲಿ 
ಯಷ್ಟೇ ಅಲ್ಲ; ಅದು ಸಾಹಿತ್ಯರಂಗವನ್ನೂ ಪ್ರವೇಶಿಸಿತು. 
ಈ ಕ್ರಾಂತಿಯ ಪರಿಣಾಮವೇ ವಚನ ಸಾಹಿತ್ಯದ ಉದಯ. 
ಈ ಸಾಹಿತ್ಯವು ನೂತನವಾಗಿಯೂ ನವೀನವಾಗಿಯೂ 
ಬೆಳೆದದ್ದು ಜಗತ್ತಿನ ಇತಿಹಾಸದಲ್ಲಿಯೇ ಮೊದಲು. ಈ 
ಸಾಹಿತ್ಯವು ಸಾಮಾನ್ಯವಾಗಿ ಬಸವಣ್ಣನವರಿಂದ ಪ್ರಾರಂಭ 
ವಾಯಿತೆಂದು ಹೇಳುವದು ವಾಡಿಕೆಯಾದರೂ ಹಿಂದಕ್ಕೆ 
ಒಯ್ಯುವದಕ್ಕೆ ಪಂಡಿತರು ಸಂಶೋಧನೆಯನ್ನು ನಡೆಯಿಸಿ 
ದ್ದಾರೆ. ಏನೇ ಇದ್ದರೂ ವಚನಶಾಸ್ತ್ರದ ಕಾಲಕ್ಕೆ ಜನ ಸಾಮಾ 
ನ್ಯರ ನಡೆನುಡಿ, ರೀತಿನೀತಿ, ಆಚಾರವಿಚಾರ, ಪೂಜೆ ಪುರಸ್ಕಾರ 
ಗಳು ಸುಧಾರಣೆ ಹೊಂದಿ ರಾಷ್ಟ್ರ ಪೋಷಕವಾದ ಕಾಯಕ 
ದಾಸೋಹಗಳೂ, ಉದ್ಭವಿಸಿದವು. ಬಸವಣ್ಣನವರು ಹಿಂದಿನ 
ವೈದಿಕಧರ್ಮ, ಜೈನಧರ್ಮ, ಬೌದ್ಧಧರ್ಮ, ಮೊದಲಾದ 
ಧರ್ಮಗಳಲ್ಲಿಯ ಒಳ್ಳೆಯ ಗುಣಗಳೆಲ್ಲವನ್ನೂ ಅವಲೋಕಿಸಿ, 
ಅವುಗಳನ್ನು ಅಳವಡಿಸಿಕೊಂಡು ಧರ್ಮವು ಸಾಮಾನ್ಯನಿಗೂ 


೧೯ 


ಒಂದೇ ಎಂದು ಸಾರಿ, ಉನ್ನತಮಟ್ಟಿದ ಸಮಾಜವನ್ನು ಕಟ್ಟಿ 
ದರು. ಆದುದರಿಂದ ಬಡವನಿಗೂ ಬಲ್ಲಿದನಿಗೂ ಧರ್ಮವು 
ಒಂದೇ ಆಯಿತು. ಚಾತುರ್ವರ್ಣದ ಕಟ್ಟುನಿಟ್ಟುಗಳಿಗೆ 
ಬಹು ಕಾಲದಿಂದ ಬೇಸತ್ತಿದ್ದ ಜನರು ಈ ನೂತನ ಧರ್ಮ 
ವನ್ನು ಸ್ವೀಕರಿಸಿದ್ದು ಇದರಲ್ಲಿದ್ದ ಉದಾತ್ತ ಗುಣಗಳಿಗಾಗಿಯೇ. 
ಹೆಣ್ಣು-ಗಂಡೆಂಬ ಭೇದವಿಲ್ಲದೆ ಆಯತ, ಸ್ವಾಯತ, ಸನ್ನಿಹಿತ 
ದೀಕ್ಹಾಸಂಸ್ಕಾರಗಳಿಂದ ಹಾರವ ಮೊದಲು ಶ್ಚಪಚಕಡೆಯಾಗಿ 
ಲಿಂಗವಂತರೆಲ್ಲರೂ ಸರಿ ಸಮಾನವಾಗುವದರಿಂದ ಸ್ವತಂತ್ರ 
ಭಾರತದ ಆದರ್ಶ ಸಾಧನೆಗೆ ಬಹುಪೋಷಕವಾದ ಅಸ್ತಿಭಾರ 
ಹಾಕಲು ವಚನ ಸಾಹಿತ್ಯವು ಮೊದಲಾಯಿತು. 


ಶ್ರೀ ಬಸವಣ್ಣನವರು ಯಾವ ಮತವನ್ನೂ ತೆಗಳುವಂತೆ 
ಕಂಡುಬರುವದಿಲ್ಲ. ಯಾಕಂದರೆ ತಾವೊಂದು ಮಹಾಧರ್ಮ 
ವನ್ನು ಕಟ್ಟಿಲುದ್ಯುಕ್ತರಾದುದರಿಂದ ಅವರು ಹೇಯಪಟ್ಟದ್ದು 
ಧರ್ಮವನ್ನಲ್ಲ; ಅದರ ತಪ್ಪು ಆಚರಣೆಯನ್ನು; ಅದಕ್ಕಾಗಿಯೇ 
«ಏನಯ್ಯಾ ವಿಪ್ರರು ನುಡಿದಂತೆ ನಡೆಯರು ತಮಗೊಂದು 
ಬಟ್ಟೆ ಶಾಸ್ತ್ರಕ್ಕೊಂದು ಬಟ್ಟೆ'' ಎಂದು ಮರುಗಿರಬೇಕು. 
ವಚನ ಸಾಹಿತ್ಯದಲ್ಲಿ ನಡೆಯೊಂದು ರೀತಿ, ನುಡಿಯೊಂದು ರೀತಿ, 
ಇದ್ದರೆ ಅದು ಬೆಲೆ ಪಡೆಯಲಾರದು. ಈ ಸಾಹಿತ್ಯದಲ್ಲಿ «ನುಡಿ 
ದರೆ ಮುತ್ತಿನಹಾರದಂತಿರಬೇಕು; ನುಡಿದರೆ ಮಾಣಿಕ್ಯದ ದೀಪಿ 
ಯಂತಿರಬೇತು; ನುಡಿದರೆ ಲಿಂಗ ಮೆಚ್ಚಿ ಅಹುಪಹುದೆನ 
ಬೇಕು'' ಎಂಬ ಮಾತುಗಳೇ ಇರುವುದರಿಂದ "ಮಾತೆಂದರೆ 
ಜ್ಯೋತಿರ್ಲಿಂಗವಾಯ್ತು'' 


ಇದೇ ಮಾರ್ಗವನ್ನು ಅನುಸರಿಸಿ ಜನಬದುಳಬೇಕೆಂದು 
ಹೊರಟ ಹಂಪೆಯ ಹರಿಹರದೇವ ರಾಘವಾಂಕರು ನಡೆದುದಕ್ಕೆ 


೨೦ 


ಉದಾಹರಣೆಗಳನ್ನು ನೋಡುತ್ತೇವೆ. «ಹರಸೆಂಬುದೇ ಸತ್ಯ 
ಸತ್ಯವೆಂಬುದೇ ಹರನು'' ಎಂದು ಹಂಪೆಯ ರಾಘವಾಂಕ 
ಪಂಡಿತನು ಹೇಳಿದ್ದಾನೆ. «ಆವ ಜಾತಿಯೊಳು ಹುಟ್ಟಿಸಿದೊಡೆ 
ಎಲೆ ದೇವ, ನೀವಲ್ಲದರಿಯದಂತಿರಿಸೆನ್ನನೆಲೆದೇವಾ'' ಎಂದು 
ಹರೀತ್ವರನು ಹಾಡಿದ್ದಾನೆ. ಅನ್ಯದೈವವ «ಕಾಯ ವಚನ 
ಮನದೊಳಗೊಮ್ಮೆಯುಂ ನೆನೆಯಲಾರದ ಅದಟ ಕವಿಗಳಿವರು' 
«ಪಂಪಾಪುರಾಧೀತನಿಗೆ ನಾಲಿಗೆಯಂ ಮಾರಿಕೊಂಡ? ಕವಿ 
ಗಳಿವರು. ಹೀಗೆಯೇ ವಚನಕಾರರ ಪರಂಪರೆಯನ್ನು ಮುಂದು 
ವರಿಸಿದ್ದನ್ನು, ಮುಂದಿನ ಕವಿಗಳಾದ ಆ ಹಂಪೆಯ ಹರೀತ್ವರ 
ರಾಘವಾಂಕರಲ್ಲಿ ಕಾಣುತ್ತೇವೆ. ವಚನ ಸಾಹಿತ್ಯವೇ ಮಾರ್ಬಟ್ಟು 
ಸನ್ನುತ ತುಂಗಭದ್ರೆಯಂತೆ ರಗಳೆಯಾಗಿ ಪ್ರವಹಿಸಿ, ಷಟ್ಟದಿ 
ಯಾಗಿ ರಸಗಂಗೆಯಂತೆ ರಂಕರಿಸಿ, ಪುನೀತ ಚಂಪವಾಗಿ, 
ಸಾಂಗತೃವಾಗಿ ಸಾಗಿ, ತ್ರಿಪದಿಯಾಗಿ ತಿರುಗಿ ಸಾಹಿತ್ಯದಲ್ಲಿ 
ವಿವಿಧ ರೂಪವನ್ನು ಪಡೆಯಿತು. 


ವಚನಶಾಸ್ತ್ರವನ್ನು ಪುನಃ ಪ್ರಚಾರಕ್ಕೆ ತಂದ ಶಿವಯೋಗಿ 
ಕವಿಗಳಲ್ಲಿ ನಿಜಗುಣರೂ, ಸರ್ಪಭೂಷಣರೂ, ಮೈಲಾರದ 
ಬಸವಲಿಂಗ ಶರಣರು, ಮುಳಗುಂದದ ಬಾಲಲೀಲಾಮಹಾಂತ 
ತಿವಯೋಗಿಗಳೂ ನಾಗಭೂಷಣ ಘನಮಠಾರ್ಯರೂ, 
ಮುಪ್ಪಿನಷಡಕ್ಷರಿದೇವರೂ ಅಹುದು. ಶಿವಯೋಗಿಕವಿವರ್ಯರ 
ಹಾಗೂ ಕೈವಲ್ಯ ಸಾಹಿತ್ಯದ ಪರಂಪರೆಗೆ ಪ್ರಥಮಾಚಾರ್ಯ 
ನಿಜಗುಣ ಶಿವಯೋಗಿಗಳೇ ಮಾರ್ಗದರ್ಶಕರು, 


« ಸಕಲ ಜೀವರಾಶಿಗಳಿಗೆ ಲೇಸನೇ ಬಯಸುವದು ” 
ವೀರಶೈವ ಧರ್ಮದ, ಹೆಗ್ಗುರಿಯಾದ್ದರಿಂದ ಮುಪ್ಪಿನ ಷಡಕ್ಷರಿ 
ದೇವರು ಉನ್ನತ ವಿಚಾರದ ಮಹಾತಿವಯೋಗಿಗಳಾದ್ದರಿಂದ 


೨೧ 


ಈ ಶಿವಯೋಗಿಗಳು ಸರ್ವರಲ್ಲಿಯೂ ಪರಮಾತ್ಮನ ಸ್ವರೂಪ 
ವನ್ನು ಕಂಡುಕೊಳ್ಳುವದರಿಂದ ಜಗತ್ತೆಲ್ಲವನ್ನೂ ಲಿಂಗಮಯ 
ವಾಗಿಯೇ ಕಾಣುತ್ತಾರೆ. ಪ್ರತಿಯೊಬ್ಬನೂ ತನ್ನ ಧರ್ಮ 
ತನ್ನ ದೇವರು ಮೊದಲಾದವುಗಳನ್ನು ಎಷ್ಟೇ ಹೆಮ್ಮೆಯಿಂದ 
ಹೇಳಿಕೊಳ್ಳುತ್ತಿದ್ದರೂ ಮುಪ್ಪಿನ ಷಡಕ್ಷರಿ ಶಿವಯೋಗಿಗಳಲ್ಲಿ 
ಸಮನ್ವಯ ಭಾವನೆಯನ್ನು ಕಾಣುತ್ತೇವೆ. ಸಮನ್ವಯ 
ದೃಷ್ಟಿಯೇ ವೀರಶೈವರ ಲಕ್ಷಣ. ಅವರ ಈ ಕೆಳಗಿನ ಪದ್ಯದಲ್ಲಿ 


«ಅವರವರ ದರುಶನಕೆ 

ಅವರವರ ವೇಷದಲಿ 

ಅವರವರ ಭಾವಕ್ಕೆ 

ಅವರವರ ಭಕ್ತಿಗೆ 

ಅವರವರಿಗೆಲ್ಲ ದೇವ ನೀನೊಬ್ಬನೇ 


ಹೋರಾಟವಿಕ್ಕಿಸಲು 
ಬೇರಾದೆಯಲ್ಲದೆ 
ಬೇರುಂಟೇ ಜಗದೊಳಗೆ ಎಲೆ ದೇವನೆ ' 


ನಾವು ಉನ್ನತ ಸಂಸ್ಕೃತಿಯ ವಿಶಾಲಹೃದಯದ ಮನೋ 
ಭಾವನೆಯನ್ನು ಕಂಡುಕೊಳ್ಳುವದು ಸ್ವಾಭಾವಿಕವಾಗಿದೆ. 
ಇದನ್ನೇ ರಾಷ್ಟ್ರವಿತಪೂಜ್ಯ ಮಹಾತ್ಮಾ ಗಾಂಧೀಜಿಯವರು 
೨೦ ನೆಯ ಶತಮಾನದ ಜನಾಂಗಕ್ಕೆ «ಸರ್ವವೂ ನೀನೆ, 
ನೀನೇ ರಾಘವಾ, ನೀನೇ ಶಂಕರ, ನೀನೇ ಅಲ್ಲಾ, ನೀನೇ 
ಭಗವಾನ್‌'' ಎಂದು ಬೋಧಿಸಿದ್ದು ಇಂದು ರಾಷ್ಟ್ರದ ಗೀತೆ 
ಯಾಯಿತು. ಮುಪ್ಪಿನ ಷಡಕ್ಷರಶಿವಯೋಗಿಗಳು ಇಂಥ 
ದಿವ್ಯ ಸಂದೇಶವನ್ನು ೩೦೦ ವರ್ಷಗಳ ಹಿಂದೆಯೇ ಬೀರಿದ್ದು 


೨೨ 


ಘನತೆಯಲ್ಲವೇ ? ಪರಮಾತ್ಮನ ರೂಪು ಕನ್ನಡಿಯ ತೆರನಾಗಿದೆ. 
ಅವರವರ ಭಾವಕ್ಕೆ ಅವರವರ ರೂಪಕ್ಕೆ ಸರಿಯಾಗಿ 
ಕಾಣುವದು. «ಹರಿಯ ಭಕ್ತರು ಹರಿಯೆಂದು ಕರೆಯುವರು. 
ಹರನ ಭಕ್ತರು ಹರನೆಂದು ಕರೆಯುವರು, ಹೆಸರಿನಲ್ಲಿ ಭಿನ್ನತೆ 
ಯಲ್ಲದೆ ನೀನು ಮಾತ್ರ ಒಂದೇ, (ಪರಮಾತ್ಮನೊಬ್ಬನೇ). 
-ಈ ಪರಮಾತ್ಮನು ಜನರು ಹೋರಾಟವಿಕ್ಕಿ ಸಲು ಬೇರಾಗಿ ಕಾಣು 
ವನು'' ಎಂತಹ ಉದಾತ್ತ ಮಾತಿದು? ಮಾನವನ ಸ್ವಭಾವವನ್ನು 
ವ್ಯಕ್ತಪಡಿಸುವ ಮಾನವೀಯತೆಯು ಇದರಲ್ಲಿ ಹುದುಗಿದೆ. 
ಕುಲಜಾತಿ ಮತಪಂಥಗಳೆಲ್ಲವೂ ಒಂದೇಯಾದ್ದರಿಂದ ವೀರ 
ಶೈವವು ವಿಶ್ವಧರ್ಮದಲ್ಲಿ ಸ್ಥಾನಪಡೆಯಲರ್ಹವಾಗಿದೆ. ಮುಪ್ಪಿನ 
ಷಡಕ್ಷರ ಶಿವಯೋಗಿಗಳೂ ವಚನಶಾಸ್ತ್ರವನ್ಸೇ ಪುನಃ 
ಪ್ರಾರಂಭಿಸಿದರೆಂದು ಬೇರೆ ಹೇಳಬೇಕಾಗಿಲ್ಲ. ಈ ಪೊತ್ತಗೆಯ 
ಸಂಗ್ರಾಹಕರು ವಚನಗಳನ್ನು ಪ್ರತಿ ಪದ್ಯಗಳ ಕೆಳಗೆ ಕೊಟ್ಟಿ 
ರುವ ಉದ್ದೇಶವೂ ಅದನ್ನೇ ಸೂಚಿಸುತ್ತದೆ. 


ಈ ಶಿವಯೋಗಿ ಕವಿಗಳು ತಮ್ಮ ಗುರುವನ್ನು ಉನ್ನತ 
ಸ್ಥಾನದಲ್ಲಿಟ್ಟಿರುವದನ್ನು ನೋಡಿದರೆ ಇವರ ಘನತೆಯು ವ್ಯಕ್ತ 
ವಾಗದಿರಲಾರದು. «ಸಕಲಕನೆಲ್ಲಕೆ ನೀನೆ ಅಕಳಂಕ ಗುರು 
ವೆಂದು ನಿಖಿಳ ಶಾಸ್ತ್ರವು ಪೇಳುತಿರಲರಿದೆನು'' ಎಂಬುದನ್ನು 
ಇಂದಿನ ವಿದ್ಯಾರ್ಥಿಗಳು ಗುರುಗಳಿಗೆ ಸಲ್ಲಿಸುವ ಗೌರವ 
ಮರ್ಯಾದೆಯೊಡನೆ ಹೋಲಿಸಬಹುದು. ಅವರ (ಮುಪ್ಪಿನ 
ಷಡಕ್ಹರಿದೇವರ) ಪದ್ಯಗಳಲ್ಲಿ «ಏಕಂ ಸತ್‌ ನಿಪ್ರಾಃ ಬಹುಧಾ 
ವದಂತಿ?' ಎಂಬುದೇ ಅಡಗಿದೆ. 


ಮುಪ್ಪಿನ ಷಡಕ್ತರಿ ಶಿವಯೋಗಿಗಳು ಆದ್ಯರಿಗೆ ಕೊಟ್ಟ 
ಗೌರವವಂತೂ ಮೇಲ್ತರಗತಿಯದಾಗಿದೆ. ಹಗಲೂ ಇರುಳೂ 


೨೩ 


ತಿವಶರಣರ ಬರವಿಗಾಗಿ ಅಣಿಯಾಗಿ ಅತಿ ಆತುರತೆಯಿಂದ 
ದಾರೀ ಕಾಯುತ್ತಾರೆ. ಅವರು ಭಕ್ತಿಯ ಆವೇಶ 
ದಿಂದ ತುಂಬಿ, ಪರಮಾತ್ಮನನ್ನು ಬಾಯಿತುಂಬ ಹೊಗಳಿ, 
ಡಂಭಾಚಾರವನ್ನು ಎಸೆದು, ತಮ್ಮ ಸಕಲ ಸರ್ವಸ್ವವನ್ನೂ 
ಪರಮಾತ್ಮನಿಗೆ ಅರ್ಪಿಸಿದ ಮಹಾಮಹಿಮರು ""ಕೊಡುವಾತಂ 
ಸಂಗ, ಕೊಂಚಾತಂ ಸಂಗ'' ಎಂಬ ತತ್ವವೇ ಮುಪ್ಪಿನಷಡಕ್ಷರಿ 
ತಿವಯೋಗಿಗಳವರದು. 


ಮುಪ್ಪಿನ ಷಡಕ್ಷರ ಶಿವಯೋಗಿಗಳಿಗೆ ಮಮ್ಮಟಿನು 
ಹೇಳಿರುವ "ಕಾವ್ಯಂ ಯಶಸೇ, ಅರ್ಥಕೃತೇ ವ್ಯವಹಾರವಿದೇ 
ಶಿವೇತರಕ್ಷತಯೋ ಸದ್ಯಃ ಪರನಿರ್ವ್ವತಯೇ ಕಾಂತಾಸಂ 
ಮಿತತಯೋಪದೇಶಯುಜೇ'' ಎಂಬ ಕಾವ್ಯದ ಉದ್ದೇಶಗಳಾ 
ಗಲೀ "ಖ್ಯಾತಿ ಪೂಜಾ ಲಾಭ'' ದಿಚ್ಛೆಯಾಗಲಿ ಇಲ್ಲವೆ ನೆಗಳ್ಲೆ 
ಯಾಗಲೀ ಬೇಕಾಗಿಲ್ಲ. ಪರಶಿವನ ಪ್ರೇರಣೆಯಿಂದ ಶಿವಯೋಗಿ 
ಗಳ ಭಾವವು ತುಂಬಿದಾಗ ಆತ್ಮದ ಆನಂದಕ್ಕಾಗಿ 
ಪರಮಾತ್ಮನನ್ನು ಬಾಯಿತುಂಬಿ ಹೊಗಳಿದ್ದಾರೆ. ಇವರು ಹಾಡಿ 
ರುವ «ಎನಗೆ ಭೋಗ ಭಾಗ್ಯ ಬೇಡ । ಎನಗೆ ಜಪವು ತಪವು 
ಬೇಡ । ಎನಗೆ ನಿಮ್ಮ ತೊತ್ತು ಸೇವೆ ನಿತ್ಯವಾಗಲೈ, "ಕಾಡಲೇಕೆ 
ನರರುಗಳನು । ಬೇಡಿ ಬಳಲಲೇಕೆ ಮನವೆ' ಎಂದು ಇರುವ 
ಪದ್ಯಗಳನ್ನು ತ್ರಿವಿಧ ದಾಸೋಹಮೂರ್ತಿಗಳೂ, ಶರಣ 
ಸಂಸ್ಕೃತಿಯ ಅಮೃತ ಕರಣರೂ, ಮಾನವಸಸಿಯ ಬೆಳವಣಿ 
ಗೆಗೆ ಕಾರಣಪುರುಷರೂ ಈ ಗ್ರಂಥ ಪ್ರಕಾಶಕರೂ ಆದ ಪರಮ 
ಪೂಜ್ಯ ಮೃತ್ಯುಂಜಯ ಮಹಾಸ್ವಾಮಿಗಳವರು ಮನದುಂಬಿ 
ಹಾಡುವದನ್ನು ಒಮ್ಮೆ ಕೇಳಿದರೆ ಸಾಕು! ಈ ಭಾವಗೀತೆ ರಚಿ 
ಸಿದ ಶಿವಯೋಗಿಕವಿಯ ಸಾಕ್ಲಾತ್ಕಾರವೇ ಆದಂತೆ ಆಗುತ್ತದೆ, 


೨೪ 


ಪರಮಾತ್ಮನ ಪೂಜೆಯು ಎಲ್ಲರಿಗೂ ಸುಲಭ ಸಾಧ್ಯವೆಂದು 
ಇವರ ವಾಣಿಯಿಂದ ನಿರ್ವಿವಾದವಾಗಿ ತಿಳಿದು ಬರುತ್ತದೆ. 


"ಧ್ವನಿಯೇ ಕಾವ್ಯದ ಜೀವಾಳ''ವೆಂದು ಸಾರಿದ ಆನಂದ 
ವರ್ಧನಾಚಾರ್ಯರಂತೆ, ಮುಪ್ಪಿನ ಷಡಕ್ಷರಿಶಿವಯೋಗಿಗಳ 
ಭಾವಗೀತೆಗಳಲ್ಲಿ ಈ,ಧ್ವನಿಯು ತುಂಬಿತುಳುಕುತ್ತದೆ. ಎಲ್ಲರೂ 
ತಿರುಕನ ಕನಸಿನ ಪದ್ಯವನ್ನು ಹಾಡುವವರೇ; ಆದರೆ ಅದರ 
ಹಿಂದೆ ಅಡಗಿರುವ ಭವ್ಯಕಲ್ಪನೆಯನ್ನು ಅರಿತುಕೊಂಡಾಗ 
ಅಂದರೆ ""ಸಂಸಾರವೆಂಬುದು ತಿರುಕನ ಕನಸಿದ್ದಂತೆ''ಎಂಬುದು 
ವ್ಯಕ್ತವಾದಾಗ ಕಾವ್ಯದ ಸೌಂದರ್ಯ (ಈ ಧ್ವನಿ ಶಕ್ತಿಯ 
ಪರಿಣಾಮವಾಗಿ) ಇನ್ನೂ ಹೆಚ್ಚುತ್ತದೆ. ಸರಳವಾದ ಶೈಲಿಯಲ್ಲಿ 
ಧ್ವನಿಪೂರಿತವಾಗಿ ಬರೆಯುವದು ಈ ಕವಿವರ್ಯರ ರೀತಿ 
ಯಾಗಿದೆ. ವೈರಾಗ್ಯವನ್ನು ಬೋಧಿಸಿದ ಕವಿವರ್ಯರಿವರು. 
ಇವರನ್ನೇ ರಸಯಷಿಗಳೆಂದು (Poet saint) ಕರೆಯುವದು. 


ಕವಿಯ ಘನತೆಯು ವ್ಯಕ್ತವಾಗುವದು ಆತನ ವಾಸ 
ವೀಯತೆಯಿಂದ. ಆತನು ಬಳಸುವ ಉಪಮೆಗಳಲ್ಲಿಯ 
ಎಷ್ಟು ಅರ್ಥವಿದೆ ಎಂಬುದನ್ನು ನೋಡಬೇತು.ಸಿರಿಯು ಕನ 
ಸಿನಂತೆ'' ಕನಸಿನಲ್ಲಿ ಬೇಕಾದದ್ದನ್ನು ಕಾಣಬಹುದು ಪಡೆಯ 
ಬಹುದು. ಎನ್ನ ಕಾಲುಗಳೆರಡು ಕಂಭವಯ್ಯಾ'' ಎನ್ನ 
ಒಡಲೇ ನಿಮಗೆ ದೇವಾಲಯ'' ಮುಂ. ಹೀಗೆಯೇ ಇನ್ನೂ 
ಅನೇಕ ಉದಾಹರಣೆಗಳನ್ನು ನೋಡಬಹುದು. ಜೀಪು 
ಬೇರೆಯ ಗುಡಿಗುಂಡಾರಗಳಿಗೆ ಹೋಗಬೇಕಾಗಿಲ್ಲ. ಇಂಥ 
ಮಹಾಮುನಿಗಳ ಒಡಲಲ್ಲಿಯೇ ಪರಮಾತ್ಮನು ವಾಸಿಸುವದ 
ರಿಂದ ಅವರ ತನುವೇ ದೇವಾಲಯ ಎಂಬ ಮಾತುಗಳೂ ಇವರ 
ಭಾವಗೀತೆಗಳಿಂದ ಸ್ಪಷ್ಟವಾಗುತ್ತವೆ. 


೨೫ 


ಕನ್ನಡ ಸಾಹಿತ್ಯದಲ್ಲಿ ತತ್ವಜ್ಞಾನವನ್ನು ಪ್ರತಿಪಾದಿಸುವ 
ಗ್ರಂಥಗಳು ಹೇರಳವಾಗಿದ್ದರೂ, ಸುಲಭವಾಗಿ ಹೇಳುವ ಗ್ರಂಥ 
ಗಳೆಂದರೆ ಚಾಮರಸ ಕವಿ ವಿರಚಿತ «ಪ್ರಭುಲಿಂಗಲೀಲೆ? 
ಮತ್ತು ಮಹಲಿಂಗರಂಗನ(«"ಅನುಭವಾಮೃತ'' ಇವುಗಳಂತೆಯೆ 
ಮುಪ್ಪಿನ ಷಡಕ್ಟರಿ ಶಿವಯೋಗಿಗಳ ಪದ್ಯದ ಧಾಟಿಯು. 
ಶುಟ್ಟುವ, ಬೀಸುವ ಹೆಣ್ಣುಮಕ್ಕಳಿಗೂ, ಚಿಕ್ಕ ಬಾಲಕರಿಗೂ, 
ಪಂಡಿತರಿಗೂ ಅವರವರ ಭಾವಕೆ ಅವರವರ ರೂಪಕ್ಕೆ ಸರಿ 
ಯಾಗಿ ಇವರ ಪದ್ಯಗಳು ಅರ್ಥವಾಗುತ್ತಿವೆ. ರತ್ನಾಕರ 
ವರ್ಣಿಯು ಸಾಂಗತ್ಯದಲ್ಲಿ ಕಾವ್ಯಬರೆದು ಹೊನ್ನಮ್ಮನಂಥ 
ನನ್ನೊಬ್ಬ ಕವಿರತ್ತವನ್ನು ಹಡೆದು ಕೊಟ್ಟಿ. ನಮ್ಮ ಹೆಣ್ಣು 
ಮಕ್ಕಳೂ ಹಾಡಿದರೆ ನಮ್ಮ ಸಾಹಿತ್ಯದ ಘನತೆ. ಅವರಿಗೆಯೂ 
ತಿಳಿಯುವಂತೆ ಭಾವಗೀತೆಗಳನ್ನು ಹಾಡಿದ್ದು ನಿಜವಾಗಿಯೂ 
ಕವಿಯ ವ್ಯಕ್ತಿತ್ವವನ್ನು ಸೂಚಿಸುತ್ತದೆ.  «*ರಿದುರೊಳೆ 
ಪಿರಿದುಮರ್ಥಮನರಿಪುವುದು” ಇವರ ಶೈಲಿಯ ಲಕ್ಷಣ. 
««ಈುರಿತಂತೆ ಪೆರರಬಗೆಯಂ ತೆರೆದಿರೆ ಪೆರರ್ಗರಿಪಲಾರ್ಪವಂ 
ಮಾತರಿವಂ'' ಇಂಥವರೇ ಬಲ್ಲವರು.'' 


ಇವರ ಭಾಷೆಯು ಬೆಡಗಿನ ನುಡಿಗಡಣಗಳಿಂದ ಎಡೆ 
ಗೊಂಡು ಪ್ರವಹಿಸಿದೆ. «ಯಾವದೇ ಭಾಷೆಯ ಸಾಹಿತ್ಯದ 
ಹೆಮ್ಮೆಯನ್ನು ಹೇಳುವದೆಂದರೆ ಅದು ನುಡಿಯ ಬೆಡಗನೊಡ 
ಗೊಂಡಿರಬೇಕು. ಭಾವಕ್ಕೆ ತಕ್ಕ ಭಾಷೆ ಇರಬೇಕು ಮತ್ತು 
ಪರಮಾನಂದವನ್ನು ಕೊಡುತ್ತಿರಬೇಕು. ಅದುವೇ ಘನವಾದ 
ಸಾಹಿತ್ಯ. ಪರರ ಬೋಧೆಗಿಂತ ತನ್ನ ತಾನರಿಯುವದು ಇವರ 
ಭಾವಗೀತೆಗಳಲ್ಲಿ ಕಂಡು ಬರುವದು. ಇವರ ಭಾವಗೀತೆಗಳು 
ಈ ಎಲ್ಲವನ್ನೂ ಒಳಗೊಂಡಿರುವದು ಘನತೆಯಲ್ಲವೇ? 


೨೬ 


ತನುದಂಡನೆಯ ಮಾಡಿ ಜಿನುಗಲೇತಹೆ' ? 
ನರ ಲೋಕವೆನಗೆ ಸುರಲೋಕವೆನಗೆ? 


"ತನುವಿನ ಚಿಂತೆಯಳಿದಾಲಿಂಗಭ್ರಾಂತಿಯೊಳಿರು ನಿನಗೆ ಸುಖ 
ತಪ್ಪದು' 


"ಹೇಸಿ ಮಾನವ ನಾನು ಭಾಷೆವಂತನಲ್ಲ' ಎಂಬುವ ಈ 
ಎಲ್ಲ ಮಾತುಗಳು ಪಡೆನುಡಿಗಳಾಗಿ ಬೆಡಗಿನಿಂದ ಒಳ 
ಗೊಂಡಿವೆ. ಒಟ್ಟಿನಲ್ಲಿ ಈ ಕವಿವರ್ಯರು ಕೈವಲ್ಯ ಸಾಹಿತ್ಯ 
ಪರಂಪರೆಯಲ್ಲಿ ರಾರಾಜಿಸುವ ತಾರೆಯಾಗಿ ಮೆರೆದಿದ್ದಾರೆ. 


ಈ ಎನ್ನ ಪ್ರಥಮ ಪ್ರಯತ್ನಕ್ಕೆ ಅಲ್ಪಮತಿಯಾದರೂ 
ನಾಲ್ಕು ಮಾತುಗಳನ್ನು ಬರೆಯಲು ಎಡೆಮಾಡಿಕೊಟ್ಟ, ಈ 
ಗ್ರಂಥದ ಪ್ರಕಾಶಕರಾದ ಪರಮಪೂಜ್ಯ ಶ್ರೀ ಮನ್ನಿರಂಜನ 
ಪ್ರಣವಸ್ವರೂಪಿ ಮೃತ್ಯುಂಜಯ ಮಹಾಸ್ಟಾಮಿಗಳಿಗೂ, 
ಮಾತೃಹೃದಯದ ಪೂಜ್ಯನಿ. ಮಹಾಂತಪ್ಪಗಳಿಗೂ ಚಿರಂ 
ಯಾಗಿದ್ದೇನೆ. ಎನ್ನ ಈ ಕಾರ್ಯದಲ್ಲಿ ಹೆಚ್ಚಿಗೆ ಪ್ರೇರಿಸಿ, 
ಪ್ರೋತ್ಸಾಹಿಸಿದ ಪರಮಬಂಧುಗಳಾದ ಶ್ರೀಮಾನ್‌ ವೀರಭದ್ರಪ್ಪ 
ಮಾವನವರು ಮಲ್ಲಾಬಾದಿ ಇವರಿಗೂ ತುಂಬಾ ಉಪಕೃತ 
ನಾಗಿದ್ದೇನೆ. 


ಧಾರವಾಡ ಬಸವರಾಜ ಚನ್ನವೀರಪ್ಪ ಜವಳಿ, 
ತಾ. ೩೧-೭-ಜಜ ಜಿ. ಎ. (ಆನರ್ಲ) 


ವಿ೭ 


ನನ್ನದೊಂದು ಅರಿಕೆ 


ಸಮಾಜ ಸುಧಾರಣೆಯ ಸಲುವಾಗಿ ಶ್ರೀ ಮನ್ನಿರಂಜನ 
ಪ್ರಣವಸ್ವರೂಪಿ ಶ್ರೀ ಮೃತ್ಯುಂಜಯ ಸ್ವಾಮಿಗಳು ಬಹುಮುಖ 
ವಾಗಿ ಮಾಡಿದ ಕೆಲಸವು ಎಲ್ಲರಿಗೂ ಗೊತ್ತೇ ಅದೆ. ಅದರಲ್ಲಿ 
ವಚನಶಾಸ್ತ್ರ ಮತ್ತು ಶರಣ ಸಾಹಿತ್ಯಗಳನ್ನು ಪ್ರಕಟಮಾಡು 
ತ್ತಿರುವ ಕೆಲಸವು ಬಹು ಮಿಗಿಲಾದದ್ದು. ಅವರು ಆರಂಭ 
ಮಾಡಿದ ಶ್ರೀ ಬಾಲಲೀಲಾ ಮಹಾಂತ ಶಿವಯೋಗೀಶ್ವರ 
ಗ್ರಂಥಮಾಲೆಯಲ್ಲಿ ಈಗ ಪ್ರಕಟವಾಗುತ್ತಲಿರುವ ಗ್ರಂಥವು 
ಹತ್ತನೆಯದು. ಇದರ ಒಂದನೆಯ ಮುದ್ರಣದ ಪ್ರತಿಗಳು 
ತೀರಿಹೋಗಿ ಬಹುದಿನಗಳಾದುದರಿಂದ ಇದರ ಎರಡನೆಯ 
ಮುದ್ರಣ ಮಾಡಿಸಬೇಕೆಂದು ಶ್ರೀ ಸ್ವಾಮಿಗಳು ನಿರ್ಧರಿಸಿ 
ಅದರ ಅಚ್ಚಿನ ಕರಡುಗಳನ್ನು ನೋಡಲಿಕ್ಕೆ ನನಗೆ ಅಪ್ಪಣೆ 
ಮಾಡಿದರು. ಆಪ್ರಕಾರ ಅದರ ಮೊದಲನೆಯ ಪುಟಗಳ 
ಕರಡುಗಳನ್ನು ಅಚ್ಚುಕೂಟದವರು ನನ್ನ ಕಡೆಗೆ ತಂದಾಗ 
ಅವುಗಳನ್ನು ನೋಡಲಾಗಿ ಅವುಗಳಲ್ಲಿ ಶಬ್ದವಿಭಜನೆಯ 
ತಪ್ಪುಗಳಲ್ಲದೆ ವ್ಯಾಕರಣ ಛಂದಸ್ಸು ಮೊದಲಾದವುಗಳ ಕೆಲವು 
ತಪ್ಪುಗಳು ನನಗೆ ತೋರಿದವು. ನಾನೇನು ಈ ಏಷಯಗಳ 
ಅಭ್ಯಾಸ ಮಾಡಿದವನಲ್ಲ. ಈ ತಪ್ಪುಗಳನ್ನು ನಾನು ತಿದ್ದಿದರೆ 
ಸರಿಯಾಗುವದೆಂದು ಪೂರ್ಣ ನಂಬಿಗೆಯೂ ನನಗಿಲ್ಲ. ತಿದ್ದ 
ಬೇಕೋ ಅಥವಾ ಇದ್ದಕ್ಕಿದ್ದಂತೆ ಇಡಬೇಕೋ ಎಂಬ ತೊಡಕು 


ವಿನ 


ಉಂಟಾಯಿತು. ಈ ಮುದ್ರಣವು ನಿಯಮಿತ ಕಾಲದಲ್ಲಿಯೇ 
ಮುಗಿಯಬೇಕಾದುದರಿಂದ ಈ ಗ್ರಂಥದ ಬೇರೆ ಹಳೇ ಕೈಬರ 
ಹದ ಪ್ರತಿಗಳನ್ನು ಹುಡುಕಿ ಅವುಗಳ ಸಹಾಯದಿಂದ ತಿದು 
ವಷ್ಟು ಆವಕಾಶ ಇರಲಿಲ್ಲ. ಏನೇ ಆಗಲಿ ನನಗೆ ತಿಳಿದ 
ಮಟ್ಟಿಗೆ ತಿದ್ದಬೇಸೆಂದು ನಿಶ್ಚಯಿಸಿ ತಿದ್ದಿರುವೆನು. ಸುಹೃದಯ 
ರಾದ ವಾಚಕರು ಈ ಬಗ್ಗೆ ಸೂಚನೆಗಳನ್ನು ಮಾಡಿದಲ್ಲಿ 
ಮುಂದಿನ ಮುದ್ರಣದಲ್ಲಿ ಅವುಗಳ ಉಪಯೋಗ ಮಾಡಲಿಕ್ಕೆ 
ಅನುಕೂಲವಾಗುವದು. 


ಈ ಗ್ರಂಥವನ್ನು ಈ ಮೊದಲು ನಾನು ನೋಡಿರಲಿಲ್ಲ. 
ಇದರ ಉತ್ಕೃಷ್ಟತೆಯ ಬಗ್ಗೆ ಶ್ರೀ ಕಾವ್ಯಾನಂದ ಅವರು ತಮ್ಮ 
ಮುನ್ನುಡಿಯಲ್ಲಿ ಸಾಕಷ್ಟು ವಿವರಿಸಿದ್ದಾರೆ. ಇದರ ಕರಡು 
ಗಳನ್ನು ನೋಡುವದರಿಂದ ನನಗೆ ಇದರ ಆಭ್ಯಾಸವೇ 
ಆದಂತಾಯಿತು. ಈ ಸುಸಂಧಿಯನ್ನು ಒದಗಿಸಿ ಕೊಟ್ಟದ್ದ 
ಕ್ಕಾಗಿ ಶ್ರೀ ಸ್ವಾಮಿಗಳವರ ಆಡಿದಾವರೆಗಳನ್ನು ನಾನು ಭಕ್ತಿ 
ಪೂರ್ವಕವಾಗಿ ನೆನೆಯುತ್ತೇನೆ. 


ಗೋಗ್ರಾಮ (ಗೋಕಾಕ) 
ಸೋಮವಾರ ಶ್ರಾ. ವ. ೧೦» ಶಕ ೧೮೭೩ ವೀರಭದ್ರಪ್ಪ ಹಾಲಭಾವಿ 
ತಾ, ೨೭-೮-೧೯೫೧ 


a0 


ಶ್ರೀ 
ಶಿವಯೋಗಿ ಕವಿ 


ಮುಪ್ಪಿನ ಷಡಕ್ಷ ರಿದೇವ 
ಕೃತ 


ಸುಬೋಧ ಸಾರ 


u Won 


ಶ್ರೀ ಮುಪ್ಪಿನ ಷಡಕ್ರರಿಗಳ 


ಸುಬೋಧ ಸಾರ 


ಜೇ 
ನೀನೆ ಆಕಳೆಂಕ ಗುರು 


ರಾಗ : ಸಾರಂಗ - ತಾಳ: ರುಎಂಪೆ 
ಸಕಲಕೆಲ್ಲಕೆ ನೀನೆ 
ಆಕಳಂಕ ಗುರುವೆಂದು 
ನಿಖಳ ಶಾಸ್ತ್ರವು ಪೇಳುತಿರಲರಿದೆನು ಪೆ 


ಎರಗಂಬಳಿಯ ಸಿದ್ದ 
ವರಲಿಂಗ ನಾಮದಿಂ 
ಹರನೆ! ನೀನೆನಗೆ ದೀಕ್ಷೆಯ ಮಾಡಿದೆ 
ವರ ಷಡಕ್ಷರಿಯ ದೇ 
ವರ ನಾಮದಿಂದೆನಗೆ 
ಅರುಹಿದಿರಿ ತಿವಶಾಸ್ತ್ರದನುಭವವನು ೧ 


೨ ತ್ರೀ ಸುಸ್ಸಿನ ಷಹಕ್ಸತಿಗಳ 


ಅವರವರ ದರುಶನಕೆ 
ಅವರವರ ವೇಷದಲಿ 
ಅವರವರಿಗೆಲ್ಲ ಗುರು ನೀನೊಬ್ಬನೆ 
ಅವರವರ ಭಾವಕ್ಕೆ 
ಅವರವರ ಪೂಜೆಗಂ 
ಅವರವರಿಗೆಲ್ಲ ಶಿವ ನೀನೊಬ್ಬನೆ ೨ 


ಹೋರಾಟವಿಕ್ಕಿ ಸಲು 
ಜೇರಾದೆಯಲ್ಲದೆ 
ಬೇರುಂಟೆ ಜಗದೊಳಗೆ ಎಲೆ ದೇವನೆ 
ಆರು ಅರಿಯರು ನೀನು 
ಜೇರಾದ ಪರಿಗಳನು 
ಮಾರಾರಿ ಶಿವ ಷಡಕ್ಷರಿ ಲಿಂಗವೆ ೩ 


ಇಬ್ಬರು ಮೂವರು ದೇವರೆಂದು ಉಚ್ರುಬ್ಬ ಮಾತ 
ನಾಡಬೇಡ. ದೇವನೊಬ್ಬನೇ ಕಾಣಿರೋ. ಇಬ್ಬರೆಂದು ಹುಸಿ 
ನೋಡಾ. ಕೂಡಲಸಂಗಮದೇವನಲ್ಲದಿಲ್ಲೆಂದಿತ್ತು ವೇದ. 


— ಬಸವಣ್ಣನವರು 
ಜೇಡ ೫ 


ಎನ್ನ ಕರೆಯ ಬನ್ನಿ 
ರಾಗ : ಸಾಳಂಗ - ತಾಳ : ರುಂಪೆ 


ಹೆಮ್ಮಗಳು ನಾ ನಿಮ್ಮ 
ನೆಮ್ಮಿಸೊಂಡಿರುವೆನೈ 
ಗಮ್ಮನೇ ಎನ್ನವನು ಕರೆಯ ಬನ್ನಿ ॥ಪ| 


ಸುಜೋಫ ಸಾರ 


ಸುವ್ವಿ ಚೆನ್ನಣ್ಣನಿಗೆ 
ಸುವ್ವಿ ಮಡಿವಾಳನಿಗೆ 
ಸುವ್ವಿ ನಮ್ಮಪ್ಪ ಬಸವಯ್ಯನಡಿಗೆ 
ಸುವ್ವಿ ಅಜಗಣ್ಣನಿಗೆ 
ಸುವ್ವಿ ಸತ್ಯಣ್ಣನಿಗೆ 
ಸುವ್ವಿ ನಮ್ಮಯ್ಯ ಪ್ರಭರಾಯನಡಿಗೆ 


ಸುವ್ವಿ ಹರಳಯ್ಯನಿಗೆ 
ಸುವ್ವಿ ಧೂಳಯ್ಯನಿಗೆ 
ಸುವ್ವಿ ನಮ್ಮಯ್ಯ ಶೃಪಚಯ್ಯನಡಿಗೆ 
ಸುವ್ವಿ ಭೀಮಯ್ಯನಿಗೆ 
ಸುವ್ವಿ ಕಕ್ಕಯ್ಯನಿಗೆ 
ಸುವ್ವಿ ನಮ್ಮಯ್ಯ ಚೆನ್ನಯ್ಯನಡಿಗೆ 


ನಮ್ಮವರ ಪಾಡುವೆನು 
ನಮ್ಮವರ ಪೊಗಳುವೆನು 
ನಮ್ಮವರನಾವಗಂ ಹರಸುತಿಹೆನು 
ನಮ್ಮವರು ಬರುವುದನು 
ಉಮ್ಮಳಿಸಿ ನೋಡುವೆನು 
ಹಮ್ಮಿಸುವೆ ಮನದೊಳಗೆ ಬಾರದಿರಲು 


ಹುಟ್ಟುತ್ತ ಬೀಸುತ್ತ 
ನೆಟ್ಟಿನೇ ನಮ್ಮ ಒಡ 
ಹುಟ್ಟಿದ ಪುರಾತನರ ಹಾಡುತಿಹೆನು 
ಕಷ್ಟಘನ ಮರ್ತ್ಯದ 
ಬಟ್ಟೆಯನು ಒಲ್ಲೆ ಕೃಪೆ 
ಹುಟ್ಟದೇ! ನಮ್ಮವರು ಕರೆಯಿರಯ್ಯ 


ಶ್ರೀ ಮುಪ್ಪಿತ ಷಡಕ್ಟರಿಗಳ 


ನೀರ ಹೊಳೆಯಲಿ ನಿಂದು 
ದಾರಿಯನು ನೋಡುವೆನು 
ಬಾರದಿರೆ ಮನದೊಳಗೆ ಕರಗಿ ಕೊರಗಿ 
ಆರೈದು ಮತ್ತೊಮ್ಮೆ 
ದೂರ ದೃಷ್ಟಿಯನಿತ್ತು 
ಸಾರಿ ನೋಡುವೆ ನಿಲು* ಅಳಲಿ ಬಳಲಿ 


ಬಂದವರ ಬರುವವರ 
ನಿಂದವರ ನೆರೆದವರ 
ಕುಂದದಲೆ ಕೇಳುವೆನು ನಮ್ಮವರನು 
ಹಿಂದಾದ ದುಃಖದಲಿ 
ನೊಂದೆನೈ ನಮ್ಮವರು 
ಎಂದಿಗೇ ಎನ್ನವನು ಕ*ರೆಯಬಹರೋ 


ಪದುಳವೇ ನಮ್ಮವರ 
ಪದಪದ್ಮ ಎನ್ನುವೆನು 
ಪದಪಿಂದ ಕರೆದೊಯ್ಯಲೊಲ್ಲರೇಕೆ 
ಉದಯಾಸ್ತಮಾನದಲಿ 
ಕುದಿದು ಕೋಟಲೆಗೊಂಬೆ 
ಹೃದಯ ತಾ ಕರಗದೇ ನಮ್ಮವರಿಗೆ 


ಅಳಲುವೆನು ಮನದೊಳಗೆ 
ಬಳಲುವೆನು ಬಾರದಿರೆ 
ಕಳೆಯೇರುವೆನು ಒಮ್ಮೆ ನೆನೆದು ನೆನೆದು 
ಮಲಹರಣ ಶರಣರಾ 
ಬಲವ ನೋಡುವೆನೊಮ್ಮೆ 
ಸಲೆಯೆನ್ನ ಈನಸಿಂಗೆ ಬಾರರೆನುತ 


ಸುಜೋಧೆ ಸಾರ ೫ 


ಹಿಂದುಳಿಯಿತಮವಾಸ್ಯೆ 

ಮುಂದೆ ಹುಣ್ಣಿಮೆ ಬಂತು 

ಎಂದಿಗೇ ಎನ್ನನ್ನು ಕರೆಯಬಹರೋ 

ನೊಂದು ಸುಯ್ಲ್ದರೆಯುವೆನು 

ಬೆಂದು ಬೆಂಡಾಗುವೆನು 

ಚಂದವೇ ತಮಗೆನ್ನ ನೋಡದಿಹುದು ೯ 


ತರಗಲೆಯು ಗಿರುಳೆನಲು 
ಹೊರಗೆ ನಾನಾಲಿಸುವೆ 
ಬರವಿಲ್ಲದಿರೆ ಮನದಿ ಸುಯ್ದರಿವೆನು 
ಪರರ ಶಿಶುವೆಂದೆನುತ 
ಶರಣರೂ ಎನ್ನವರು 
ಮರೆದರೋ ಎಂದೆನುತ ಹೆದರುತಿಹೆನು ೧೦ 


ಶರಣರೊಳು ಸುಖ ದುಃಖ 
ದಿರವ ಹೇಳುವೆ ನಾನು 
ಪರರೆನ್ನ ಚಿಂತೆಯನ್ನರಿಯರಾಗಿ 
ಅರಸು ಷಡಕ್ಟರಿಯ 
ವರನೆನ್ನ ಕಾಡದಿರೆ 
ಶರಣರಿಗೆ ಪೇಳಿ ನಾ ಕೇಳ್ವೈನಯ್ಯಾ ೧೧ 


ಗಿಳಿಯ ಪಂಜರವಿಕ್ಕಿ, ಸೊಡರಿಂಗೆಣ್ಣೆಯನೆರೆದು, 


ಬತ್ತಿಯನಿಕ್ಕಿ, ಬರವ ಹಾರುತ್ತಿದ್ದೆನೆಲೆಗವ್ವ! ತರಗಲೆ ಗಿರಿ 
ಕೆಂದಡೆ ಹೊರಗನಾಲಿಸುವೆ. ಅಗಲಿದೆನೆಂದೆನ್ನ ಮನ ಧಿಗಿ 
ಲೆಂದಿತ್ತೆಲೆಗವ್ವ. ಕೂಡಲ ಸಂಗನ ಶರಣರು ಬಂದು ಬಾಗಿಲ 
ಮುಂದೆ ಶಿವಾ ಎಂದಡೆ ಸಂತೋಷಬಟ್ಟೆನೆಲೆಗವ್ವ, 


— ಬಸವಣ್ಣನವರು 


ತ್ರೀ ಮುಪ್ಪಿನ ಷಡಕ್ಸರಿಗಳ 
ನಿಮ್ಮನು ನೆನೆವ ಮನವ ಬಯಸುವೆನು 


ರಾಗ : ಸಾವೇರಿ - ತಾಳ: ರುಂಪೆ 


ಎನಗೆ ನಿಮ್ಮನೆ ನೆನೆವ 
ಮನವನೇ ಬಯಸುವೆನು 
ಘನವಾಗಿ ಇದರಿಂದ ಮೇಲರಿಯೆನು ।ಪ| 


ನಿಮ್ಮ ನೆನೆವುದೆ ಹರುಷ 
ನಿಮ್ಮ ನೆನೆವುದೆ ಪರುಷ 
ನಿಮ್ಮ ನೆನೆವುದೆ ಕಾಮಧೇನುವೆನಗೆ 
ನಿಮ್ಮ ನೆನೆವುದೆ ಗತಿಯು 
ನಿಮ್ಮ ನೆನೆವುದೆ ಮತಿಯು 
ನಿಮ್ಮ ನೆನೆವುದೆ ಇಹದ ಪರದ ಸುಖವು ೧ 


ನಿಮ್ಮ ನೆನೆವುದೆ ತಪವು 
ನಿಮ್ಮ ಸೆನೆವುದೆ ಜಪವು 
ನಿಮ್ಮ ನೆನೆವುದೆ ಸಕಲ ಪರಮ ತತ್ವ 
ನಿಮ್ಮ ನೆನೆವುದೆ ನಿತ್ಯ 
ನಿಮ್ಮ ನೆನೆವುದೆ ಸತ್ಯ 
ನಿಮ್ಮ ನೆನೆವುದೆ ವ್ಯಕ್ತ ಕೈಲಾಸವು ೨ 


ತನು ದಂಡನೆಯ ಮಾಡಿ 
ಜನಗುಲೇತಕೆ ನಾನು 
ಘನಗಿರಿಯ ಮೇಲೆ ತಪವಿರಲೇಪಳೆ 
ಮನಸಿಜಾರಿಯೆ ನಿನ್ನ 
ನೆನಹು ಮನದೊಳು ನೆಲಿಸೆ 
ಘನಪರಮ ಕೈಲಾಸ ತನ್ನೊಳಿಹುದು ಪಿ 


ಸುಬೋಫ ಸಾಕ ೭ 


ಹಲವು ತೀರ್ಥವು ಶೇತ್ರ 
ಹಲವು ಗಿರಿಗಹ್ವರವು 
ತೊಳಲಿ ಬಳಲುತ್ತಿರುವುದೇಕೆ ದೇವ 
ಮಲಹರನ ನೆನಹು ತಾ 
ನೆಲಸಿರಲು ಮನದೊಳಗೆ 
ಹಲವನರಸುವದೇನು ತಾನೆ ತಿವನು ೪ 


ಸುರಲೋಕವೇನೆನಗೆ 
ನರಲೋಕವೇನೆನಗೆ 
ಉರಗಮಯ ಲೋಕವು ತಾನಾದಡೇನು 
ಗುರು ಷಡಕ್ಷರಿವರನ 
ಪರಮ ಮಂತ್ರದ ನೆನಹು 
ದೊರೆಕೊಳಲು ಶಿವಲೋಕ ತಾನಿರ್ಪುದು ೫ 


ಚಕೋರಂಗೆ ಚಂದ್ರಮನ ಬೆಳಗಿನ ಚಿಂತೆ, ಅಂಬುಜಕ್ಕೆ 
ಭಾನುವಿನ ಉದಯದ ಚಿಂತೆ, ಭ್ರಮರಂಗೆ ಷರಿವಳದ 
ಬಂಡುಂಬ ಚಿಂತ್ಕೆ ಎನಗೆ ಎಮ್ಮ ಕೂಡಲಸಂಗಮದೇವರ 
ನೆನೆವ ಚಿಂತೆ. 
ಬಸವಣ್ಣನವರು 
ಜಡೇಜ 


ಎನ್ನ ಕರದೊಳೆಗಿರ್ದು ಏಕೆ ನುಡಿಯೆ ? 


ರಾಗ: ಮುಖಾರಿ -- ತಾಳ : ರುಂಪೆ 


ಎನ್ನ ಕರದೊಳಗಿರ್ದು 
ಎನ್ನೊಳೇತಕೆ ನುಡಿಯೆ 
ಎನ್ನ ಭವಭವದಲ್ಲಿ ಬಿಡದಾಳ್ದನೆ ॥ಪ| 


ಶ್ರೀ ಮುಪ್ಪಿನ ಷಡಕ್ಟರಿಗಳ 


ಎನ್ನ ಚಿಂತಾಮಣಿಯ 
ಎನ್ನ ಪರುಷದ ಕಣಿಯೆ 
ಎನ್ನ ಬೇಡಿದುದೀವ ಸುರಭೂಜವೆ 
ಎನ್ನ ಸಂಜೀವನವೆ 
ಎನ್ನ ಪರಮಾಯುವೆ 
ಎನ್ನ ಕರದೊಳಗಿರ್ದು ಏಕೆ ನುಡಿಯೆ 


ಎನ್ನ ಗತಿಮತಿಯು ನೀ 
ನೆನ್ನ ಚೈತನ್ಯವೇ 
ಎನ್ನನಗಲದೆ ಕೂಡಿ ಬಿಡದಾಳ್ದನೆ 
ಎನ್ನ ಇಹಪರ ಸುಖವೆ 
ಎನ್ನ ಮುಕ್ತಿಯ ಸಿರಿಯೆ 
ಎನ್ನ ಕರದೊಳಗಿರ್ದು ಏಕೆ ನುಡಿಯೆ 


ಎನ್ನ ಭಾಗ್ಯದ ವಧುವೆ 
ಎನ್ನ ಭಕ್ತಿಯ ನಿಧಿಯೆ 
ಎನ್ನ ಮನವೆಂಬ ವನಿತೆಯ ತಿಲಕವೆ 
ಎನ್ನ ಹೃದಯಾಲಯದ 
ಚಿನ್ಮಯದ ಮೂರ್ತಿಯೇ 
ಎನ್ನ ಕರದೊಳಗಿರ್ದು ಏಕೆ ನುಡಿಯೆ 


ಎನ್ನ ಮಾತೆಯು ನೀನೆ 
ಎನ್ನ ತಾತನು ನೀನೆ 
ಎನ್ನ ಬಂಧುವು ಬಳಗ ಸಖನು ನೀನೆ 
ಎನ್ನ ಪತಿಯೂ ನೀನೆ 
ಎನ್ನ ಹಿತನೂ ನೀನೆ 
ಎನ್ನ ಕರೆದೊಳಗಿರ್ದು ಏಕೆ ನುಡಿಯೆ 


ಸುಬೋಧ ಸಾರ ೯ 


ಎನ್ನ ಕುಲಗುರುವೆ ನೀ 
ಎನ್ನ ವಿದ್ಯಾಗುರುವೆ 
ಎನ್ನ ಭವ ಭವದಲ್ಲಿ ಬಿಡದ ಗುರುವೆ 
ಎನ್ನ ದೀಕ್ಷಾ ಗುರುವೆ 
ಎನ್ನ ಮೋಕ್ಷಾ ಗುರುವೆ 
ಎನ್ನ ಕರದೊಳಗಿರ್ದು ಏಕೆ ನುಡಿಯೆ ೫ 


ಎನ್ನ ಮನವನ ಚೈತ್ರ 
ಎನ್ನ ಘನಸುಖಪಾತ್ರ 
ಎನ್ನ ಭವವೆಂಬ ವಾರುಧಿಗೆ ಭೈತ್ರ, 
ಎನ್ನ ಜ್ಞಾನದ ನೇತ್ರ 
ಎನ್ನ ಪುಣ್ಯದ ಗಾತ್ರ 
ಎನ್ನ ಕರದೊಳಗಿರ್ದು ಏಕೆ ನುಡಿಯೆ ೬ 


ಎನ್ನನಿಲ್ಲಿಗೆ ತಂದು 
ಭಿನ್ನವನು ಮಾಡಿದೈ 
ಅನ್ಯವೇ ನಾ ನಿನಗೆ ಹೇಳು ಗುರುವೇ 
ಎನ್ನೊಡನೆ ನುಡಿಯದಿರೆ 
ನಿನ್ನನಾ ಭವಭವದಿ 
ಬೆನ್ನ ಬಿಡುವೆನೆ ಷಡಕ್ಷರಿ ಲಿಂಗವೇ ೭ 


ನೀನು ದುಂಡುಮಂಡಲಕ್ಕೆ ಹೋದೆನೆಂದೊಡೆ ನಾನು 


ಸುಮ್ಯನಿಹೆನು. ನೀನು ಎನ್ನ ಕೈಯೊಳಗಿರ್ದು ಎನ್ನ ಮನ 
ದೊಳಗಿರ್ದು ನುಡಿಯದಿರ್ದಡಾನು ಎಂತು ಸೈರಿಸುವೆನಯ್ಯ? 
ನೇಹವೆಂಬ ಕುಂಟಿಣಿ ಚೆನ್ನಮಲ್ಲಿಕಾರ್ಜುನನೊಲಿಸದಿದ್ದರೆ 
ಇನ್ನೇವೆ ಸಖಿಯೆ ? 


— ಅಕ್ಕ ಮಹಾದೇವಿ 


೧೦ 


ಶ್ರೀ ಮುಪ್ಪಿನ ಸಡಕ್ಟರಿಗಳ 


ಎಲೆ ಆತ್ಮನೆ 


ರಾಗ : ಬಾಗೇಶ್ರಿ -- ತಾಳ: ರುಂಪೆ 


ತನುವಿಡಿದ ದುಷ್ಕೃತವ 
ನೆನಿತೆನಲು ಪೇಳುವೆನು 
ಮನವೊಲಿದು ಕೇಳು ನೀನೆಲೆಯಾತ್ಮನೆ 


ಅನ್ನ ಉದಕದ ಚಿಂತೆ 
ಎಣ್ಣೆ ನೀರಿನ ಚಿಂತೆ 
ಬಣ್ಣ ಬಳಿದಾಭರಣ ತೊಡುವ ಚಿಂತೆ 
ಮಣ್ಣು ಮನೆಗಳ ಚಿಂತೆ | 
ಹೊನ್ನು ಹೆಣ್ಣಿನ ಚಿಂತೆ 
ಇನ್ನು ಪುತ್ರರ ಬೇಡಿ ಬಳಲ್ವ ಚಿಂತೆ 


ಅರಸುಗಳ ಭಯವಿದಕೆ 
ಚರಿಪ ಚೋರರ ಭಯವು 
ಮರಳಿ ಅಗ್ನಿಯ ಭಯವು ನೀರ ಭಯವು 
ಉರಗ ವ್ಯಾಪ್ರುನ ಭಯವು 
ಅರಿ ರೋಗಗಳ ಭಯವು 
ಕರಕಷ್ಟತನುವಿದಳೆ ಭಯವು ನೋಡಾ 


ತೀತೋಷ್ಣಗಳ ಭೀತಿ 
ಭೂತಪ್ರೇತದ ಭೀತಿ 
ಓತು ನಡಿಯಲು ಮುಳ್ಳು ನಡುವ ಭೀತಿ 
ಮಾತು ಮಾರನ ಭೀತಿ 
ರಾತ್ರಿ ಹಗಲಿನ ಭೀತಿ 
ಈ ತನುವ ಹಿಡಿದಿನಿತು ಭೀತಿ ನೋಡಾ 


ಪೆ 


೨ 


ಷಿ 


ಸುಬೋಧ ಸಾರ ೧೧ 


ಆಗಲದಕೇನೆನಲು 

ಸಾಗಿಸಲು ನಿನಗಿವನು 

ಆಗಬಹುದೆ ಧರೆ ಗಗನವುಳ್ಳತನಕ 

ಆಗ ಹುಟ್ಟಿದ ಬಳಿಕ 

ಬೇಗ ಸಾವೀ ತನುವ 

ಹಾಗೆ ಮನವೇ ನೀನು ನಂಬಬಹುದೆ ೪ 
ಅಂತಪ್ಪ ತನುವಿನ 

ಚಿಂತೆಯಳಿದಾ ಲಿಂಗ 

ಭ್ರಾಂತಿಯೊಳಗಿರು ನಿನಗೆ ಸುಖ ತಪ್ಪದು 

ಮುಂತೆ ನಿನ್ನುವನು ತ- 

ನ್ನಂತೆ ಮಾಡುವನೊಲಿದು 

ಕಂತುಹರ ಶಿವ ಷಡಕ್ಟರಿ ಲಿಂಗವು ೫ 

ಬಡತನಕ್ಕೆ ಉಂಬುವ ಚಿಂತೆ, ಉಣಲಾದರೆ ಇಡುವ 


ಚಿಂತೆ, ಇಡಲಾದರೆ ಹೆಂಡರ ಚಿಂತೆ, ಹೆಂಡರಾದರೆ ಮಕ್ಕಳ 
ಚಿಂತೆ, ಮಕ್ಕಳಾದರೆ ಬದುಕಿನ ಚಿಂತೆ, ಬದುಕಾದರೆ ಕೇಡಿನ 
ಚಿಂತೆ, ಕೆಡದಿರೆ ಮರಣದ ಚಿಂತೆ. ಇಂತೀ ಹಲವು ಚಿಂತ 
ಯಲ್ಲಿಪ್ಪವನ ಕಂಡೆನು. ಶಿವಚಿಂತೆಯಲ್ಲಿದ್ದವರ ಒಬ್ಬರನೂ 
ಕಾಣೆನೆಂದಾತ ನಮ್ಮ ಅಂಬಿಗರ ಚೌಡಯ್ಯ ನಿಜ ಶರಣನು. 


— ಅಂಬಿಗರ ಚೌಡಯ್ಯ 
ಜೇ ೫% ೫ 
ಎನ್ನ ಬರಿಸದಿರು 
ರಾಗ: ಕಾಂಬೋದಿ - ತಾಳ : ರುಂಪೆ 
ಧಕಿಯತ್ತಲೆನ್ನನ್ನು 
ಬರಿಸದಿರು ಸದ್ದುರುವೆ 
ಧರೆಯ ಪಾಪದೊಳು ನಾ ಜನಿಸಲಾರೆ (ಪೆ 


೧೨ 


ಮುಪ್ಪಿಸ ಸಡಕ್ಷರಿನಳ 


ಹುಸಿ ಕಳವು ಡಂಭಕವು 
ನುಸುಳು ಆರಡಿ ತಳ್ಳಿ 
ಹಿಸುಣ ಹೀನದಯದ ಶಬ್ದಗಾರ 
ಇ*ಸುಕುಳವು ಕೊರಚಾಟ 
ವಿಷಮ ವಿಗಡವು ಕರುಬು 
ಹೊಸ ಹುರುಡು ಜಾರರಾ ಜನ್ಮಾಲಯ 


ನಿರುದಯವು ನಿಷ್ಮುರವು 
ದುರುಳತ್ವ ಢಾಳಕವು 
ಪರಬಂಧಕಳವು ಡಂಭವಪವಾದವು 
ನೆರೆಚೆಂಡಿತನ ಪೊಲಬು 
ಪರಧನದ ವಂಚನೆಯು 
ಪರರ ಸೆಡಿಸುವ ಸಿದ್ಧಿಗಳು ಮಂತ್ರದ 


ಹರನರ್ಚಕರು ಅಲ್ಪ 
ಪರನಿಂದಕರು ಬಹಳ 
ಗುರುಭಕ್ತರಲ್ಪ ಗರುವಿಗಳು ಬಹಳ 
ಹರತ್ರುತಿಯ ಬಿಟ್ಟು ತಾ 
ನರಸ್ಮೃತಿಯ ಲಾಲಿಪರು 
ನಿರಯದಾಲಯವಾಗಿ ತೋರುತಿಹರು 


ಪತಿವ್ರತೆಯರಿಲ್ಲ ಪರ. 
ಸತಿ ಮುಖಿಯರಿರುತಿಹರು 
ಜಿತಕಾಮರಿಲ್ಲ ಅತಿಕಾಮರಿಹರು 
ವ್ರತ ನೇಮಗಳು ಇಲ್ಲ 
ಕೃತಕಿಗಳು ಘನವಯ್ಯ 
ಕ್ಹಿತಿಯು ಅವಗುಣಿಗಳಿಗೆ ತವರು ಮನೆಯು 


ಸುಬೋಧ ಸಾರ ೧೩ 


ಇಲ್ಲವೆನಬಾರದೆಲೆ 
ಇಲ್ಲುಂಟು ಧರ್ಮಿಗಳು 
ಸಲ್ಲೊಳಗೆ ಅಡಿಗಿರ್ಪ ಪರುಷದಂತೆ 
ಖುಲ್ಲಮಾನವ ನಿನಗೆ 
ಒಳ್ಳಿದರು ಕಾಣಿಸರು 
ಒಲ್ಲೆ ಮರ್ತ್ಯರ ಷಡಕ್ಷರಿ ಲಿಂಗವೆ ೫ 


ಹುಟ್ಟಿಂದು ಲೋಕದಲ್ಲಿ ಹುಟ್ಟಿಸಿ ಇಳಿಯ ಬಿಟ್ಟರೆ, 
ನಿಮ್ಮ ನಗುವರಯ್ಯ. ಶಿವಬಟ್ಟೆಯಲೆನ್ನನು ಇರಿಸಯ್ಯ. 
ಹರನೆ ಹೊಲಬುಗೆಟ್ಟಿನು. ಬಟ್ಟೆಯ ತೋರಯ್ಯ. ಹುಯ್ಯ 
ಲಿಟ್ಟೆನು ಗಣಂಗಳು ಕೇಳಿರಯ್ಯ. ಕೂಡಲಸಂಗಮದೇವಯ್ಯ 
ಎನ್ನ ಕಾಡಿಹನಯ್ಯ. 


— ಬಸವಣ್ಣನವರು 
* kk 


ಕೇಳಕ್ಕೆ 
ರಾಗ : ಮಲಹರಿ 
ನಮ್ಮ ಮನೆಯ ಕೇಳ 
ಬ್ರಹ್ಮ ಬಂದೆಡೆಗೊಂಡು 
ನಮ್ಮ ಮನೆಯ ಸುತಬಂಧುಗಳ ಹೊಂದಿತು ಪು 


ಏಳು ಮಕ್ಕಳ ಹೊಂದು 
ಏಳು ತೊತ್ತಿರ ಕೊಂದು 
ಮೇಲೈವರಣ್ಣಗಳ ಹೊಂದಿತಕ್ಕ 
ಈಾಳಿನೊಳಗಿರುತಿರ್ಪ 
ಜಾಳಿಗೆಲ್ಲವ ತಿಂತು 
ಬಾಳಲೀಸದು ಮನೆಯನೆಲ್ಲರಂತೆ ೧ 


ಶ್ರೀ ಹುಪ್ಪಿಸ ಷಡಕ್ಟರಿಗಳ 


ಮೂರು ಕರುಗಳ ಕೊಂದು 
ಮೂರು ಪಶುಗಳ ಕೊಂದು 
ಮೂರೈದು ಕೋಣಗಳ ಕೊಂದಿತಕ್ಕ 
ಮೂರು ಸೊಸೆಯರ ಕೊಂದು 
ಮೂರಳಿಯರನು ಕೊಂದು 
ಹೇರಿಕೇರಿಗಳಲ್ಲಿ ಹರಿಂಕುತಿದಕೊ 


ಜಡೆಗಳನು ಕೆದರಿ ತಾ 
ಹಿಡಿದು ಶೂಲದಿ ಪೆಣನ 
ಬಿಡದೆ ಮೈಯೊಳು ಹಾವ ತೊಡರಿಸಿಹುದು 
ಕಡಿದ ತಲೆ ಕರದೊಳಗೆ 
ಮಡಿದ ತಲೆ ಕೊರಳೊಳಗೆ 
ಬಿಡದೆನ್ನನಂಜಿಸುತ ಬರುತಲಿದಕೊ 


ಇರುಳು ಸುಳಿಯಲಿಕಂಜಿ 
ಪುರ ಮೂರು ಹಾಳಾಗಿ 
ನೆರೆದ ಜನರುಗಳೆಲ್ಲ ಓಡಿತಕ್ಕ 
ಪುರಪುರದ ಮಧ್ಯದಲಿ 
ಉರಿವುತ್ತ ತಿರುಗುತಿದೆ 
ಇರುಳು ನಾ ಕಣ್ಮುಚ್ಚಲಮ್ಮೆನವ್ವ 


ಇನ್ನೇನನೆನ್ನುವೆನು 
ಬೆನ್ನ ಬಿಡದಕ್ಕಯ್ಯ 
ತನ್ನನಗಲುವಳೆಂದು ಹಿಂದು ಮುಂದು 
ಎನ್ನ ಕಾದಿರುತಿಹುದು 
ತನ್ನ ಹೆಸರೇನೆನಲು 
ಚೆನ್ನಿಗ ಷಡಕ್ಷರಿಯ ಲಿಂಗವಂತೆ 


ಸುಬೋಧೆ ಸಾರ 


ಮಾಯೆ ನೀನತಿ ಚೆಲುವೆ 


ರಾಗ : ಕಾನಡಾ - ತಾಳ : ರುಂಪೆ 


ಮಾಯಿ ನೀನತಿ ಚೆಲುವೆ 
ಕಾಯ ಮುನ್ನವೆ ಚೆಲುವು 
ಹೇಯವಾಯಿತು ಒಳಗನರಿತ ಬಳಿಕ ಪಃ 


ನಿನ್ನ ಮುಖ ಚಂದ್ರನೊಲು 
ನಿನ್ನಕ್ಲಿ ಕಮಲದಳ 
ನಿನ್ನ ಕುಚ ಪೊಂಗಳಸದಂತೆ ಮಾಯಿ 
ನಿನ್ನಂಗ ಕನಕಲತೆ 
ನಿನ್ನಧರ ಬಿಂಬಫಲ 
ನಿನ್ನನೀಕ್ಷಿಸಿ ಸೋಲದವರಾರೆಲೆ ೧ 


ನಿನ್ನ ಮೃದು ವಚನಕಂ 
ನಿನ್ನ ದೈನ್ಯೋಕ್ತಿಗಂ 
ನಿನ್ನ ಕಡೆಗಣ್ಣೋಟಿದಾ ಭಾವಕೆ 
ನಿನ್ನ ನಸು ಮುನಿಸಿಗಂ 
ನಿನ್ನ ಚಾತುರ್ಯಕಂ 
ನಿನ್ನ ಚೆಳುನಗೆಗೆ ಸೋಲದವರಾರು ೨ 


ಅಣ್ಣ ತಮ್ಮನು ತಂದೆ 
ಚೆನ್ನಪುತ್ರನು ಆಳಿಯ 
ಇನ್ನುಳ್ಳ ಪುರುಷರಾದವರೆಲ್ಲರ 
ನಿನ್ನ ಮೋಹವು ಎಂಬ 
ಉನ್ನತದ ಪಾಶದಲಿ 
ತಿಣ್ಣನೇ ಬಿಗಿದಿರ್ಪೆ ನುಸುಳ್ವರಾರು ಷಿ 


೧೬ ತ್ರೀ ಮುಪ್ಪಿನ ಷಡಕ್ಟರಿಗಳ 


ನಿನ್ನೊಳಗೆ ಕಾಲನಿಹ 
ನಿನ್ನೊಳಗೆ ಕಾಮನಿಹ 
ನಿನ್ನೊಳಗೆ ನೇಣು ಕತ್ತರಿಗಳಿಹವು 
ನಿನ್ನೊಳಗೆ ವಿಷವಿಹುದು 
ನಿನ್ನೊಳಗೆ ನರಕಗಳು 
ಇನ್ನು ನಿನ್ನನು ಗೆಲುವರಾರು ಮಾಯಿ ೪ 


ಹಾಮಸಾಲಗಳಿಂ ನಿ. 
ರ್ನಾಮ ಮಾಡುವ ಮಾಯಿ 
ಭೀಮನೆನಿಸುವ ಷಡಕ್ತರಿ ಲಿಂಗವ 
ನಾ ಮರೆಯ ಹೊಕ್ಳಿನೆಲೆ 
ಛೀ ಮಾರಿ ಹೋಗತ್ತ 
ನೀ ಮುನ್ನ ದುಶ್ಚರಿತೆಯೊಳಗರಿದೆನು ೫ 


ಅವಳ ವಚನ ಬೆಲ್ಲದಂತೆ. ಹೃದಯದಲಿಪ್ಪುದು ನಂಜು 
ಕಂಡಯ್ಯ. ಕಂಗಳಲೊಬ್ಬನ ಕರೆವಳು. ಮನದಲೊಬ್ಬನ 
ನೆನೆವಳು. ಕೂಡಲ ಸಂಗಮದೇವ ಹೇಳಯ್ಯ ಮಾನಿಸ 

ಗಳ್ಳಿಯ ನಂಬದಿರಯ್ಯ. 
— ಬಸವಣ್ಣನವರು 


ಇ ಬಟ ಬು 


ಇನ್ನೆನಗೆ ಭಯವುಂಟಿ 


ರಾಗ : ಕಲ್ಯಾಣಿ - ತಾಳ : ರುಎಂಪೆ 
ಎನ್ನ ಕಾಯವು ನಿನಗೆ 
ಉನ್ನತಾಲಯವಾಯಿ- 
ತಿನ್ನೆಸಗೆ ಭಯವುಂಟೆ ಎಲೆ ಲಿಂಗವೇ ॥ಪ॥ 


ಸುಬೋಢ ಸಾಶ 


ಎನ್ನ ಕಾಲುಗಳೆರಡು 
ಉನ್ನತದ ಕಂಭವೈ 
ಎನ್ನ ಒಡಲೇ ನಿಮಗೆ ದೇವಾಲಯ 
ಎನ್ನ ತೋಳುಗಳೆರಡು 
ಉನ್ನತದ ಮದನಕ್ಸೈ 
ಎನ್ನ ತಿರ ಸೌರ್ವಾ ಕಲಶವಯ್ಯ 


ಎನ್ನ *ವಿ ಕೀರ್ತಿಮುಖ 
ಎನ್ನ ನಾಲಿಗೆ ಮಂಟಿ 
ಎನ್ನ ನಯನಗಳೆರಡು ಜ್ಯೋತಿ ನಿಮಗೆ 
ಎನ್ನ ಮುಖವೇ ದ್ವಾರ 
ಎನ್ನ ದಂತವೆ ಅದಕೆ 
ಮಿನ್ನುತಿಹ ಮೌಕ್ತಿಕದ ಸೂಸಕಗಳು 


ಎನ್ನಧರ ಜವಳಿಗದ 
ಎನ್ನ ನಾಸಾಪುಟವು 
ನನ್ನಿಯಿಂ ಸೌರಭ್ಯ ರಸಘಟಿತವು 
ಚನ್ನಾಗಿ ಬೀಸುವ 
ಹೊನ್ನ ಜಾಳೇಂದ್ರವೈ 
ಇನ್ನುಳ್ಳ ಉಪಕರಣವೆಂತೆಂದೆನೆ 


ಎನ್ನ ಸಮತೆಯೆ ಜಲವು 
ಎನ್ನ ಸದ್ಗುಣ ಗಂಧ 
ಎನ್ನ ನಿತ್ಯತ್ವವೇ ಅತ್ಮ ತೆಗಳು 
ಎನ್ನ ಜ್ಞಾನವೆ ಪುಷ್ಪ 
ಎನ್ನ ಭಕ್ತಿಯೆ ಬೋನ 
ಎನ್ನ ಮನವೇ ನಿಮಗೆ ಪೂಜಾರಿಯು 


೧೮ ಶ್ರೀ ಮುಪ್ಪಿನ ಷಡಕ್ಷೆರಿಗಳ 


ಇಂತಪ್ಪ ಪೂಜೆಯನು 
ಸಂತಸದಿ ಸೈಕೊಳುತ 
ಕಂತುಹರ ಶಿವಷಡಕ್ಷ್‌ರಿ ಲಿಂಗವು 
ಮುಂತೆ ಎನ್ನೊಳಗೆ ನಿ. 
ತ್ವಿಂತನಾಗಿರುತಿರಲು 
ಚಿಂತೆಯುಂಟೇ ಹಲವು ಭವಭೀತಿಯ ೫ 


ಉಳ್ಳವರು ಶಿವಾಲಯವ ಮಾಡುವರು. ನಾನೇನ 
ಮಾಡುವೆ ಬಡವನಯ್ಯ, ಎನ್ನ ಕಾಲೇ ಕಂಭ. ದೇಹವೇ 
ದೇಗುಲ. ಶಿರವೇ ಹೊನ್ನಗಳಸವಯ್ಯ. ಕೂಡಲಸಂಗಮ 
ದೇವ ಹೇಳಯ್ಯ, ಸ್ಥಾವರಕ್ಕಳಿವುಂಟು. ಜಂಗಮಕ್ಕಳಿವಿಲ್ಲ. 
— ಬಸವಣ್ಣನವರು 


೫ ** 


ಲಿಂಗವೆ 
ರಾಗ : ನಾಟಿ - ತಾಳ ; ರುುಂಪೆ 


ಘನಮಹಿಮ ಲಿಂಗವೆ 

ಅನುಪ್ರಾಣಿ ಎನ್ನ ಕರ- 

ವನಜಕ್ಕೆ ಬಂದು ಚುಳುಕಾದಿರಲ್ಲ ॥ಪ॥ 
ತರಣಿಕೋಟಿಯ ಪ್ರಭೆಯ 


೬ರಿದೆನಿಪ ಬೆಳಗಿನಾ 
ವರಹೇಮತಶೈಲಾಗ್ರದೊಳಗೊಪ್ಪುವ 
ಹರಗಣಂಗಳ ಸುಖವ 

ನೆರೆಯುಳಿದು ಎನ್ನ ಕರ 

ಸರಸಿಜಕೆ ಬಂದು ಚುಳುಕಾದಿರಲ್ಲ ೧ 


ಸುಬೋಧ ಸಾರ ೧೯ 


ಹರಿಯಜರ ತಿಂಥಿಣಿಯು 
ಸುರರುಗಳ ಮೊತ್ತವಾ 
ವರಮುನೀಶ್ವರರುಗಳ ಸಂತಾನದ 
ಹರುಷದಾನಂದದೊಳು 
ನೆರೆಯುಳಿದು ಎನ್ನ ಕರ 
ಸರಸಿಜಕೆ ಬಂದು ಚುಳುಕಾದಿರಲ್ಲ 3 


ಹರಿಗೆ ನಿಲುಕದ ಚರಣ 
ಸರಸಿಜಭವನೊಮ್ಮೆ 
ಅರಸಿಕಾಣದ ನಿಮ್ಮ ಶ್ರೀ ಮುಕುಟವು 
ಪರಮವಾಚಾತೀತ 
ಕರಿದಾಗಿಯೆನ್ನಕರ 
ಸರಸಿಜಕೆ ಬಂದು ಚುಳುಕಾದಿರಲ್ಲ 4 


ಮಡದಿ ಗಿರಿಜಾತೆಯನು 
ತೊಡೆಯ ಮೇಲಿಂದಿಳುಹಿ 
ಒಡನೆ ಗುಹ ಗಣರಾಯ ವೀರೇಶರೆನಿಪ 
ಕಡುಮೋಹದತಿ ಸುತರ 
ಬಿಡುತೆನ್ನ ಕರಡೊಳಗೆ 
ಒಡೆಯರೊಡೆಯನೆ ಬಂದು ಚುಳುಕಾದಿರಲ್ಲ ೪ 


ಎನ್ನಲ್ಲಿಯುಪಚಾರ- 
ವಿನ್ನೇನು ನಿಮಗುಂಟು 
ಸನ್ನುತದ ಶಿವಷಡಕ್ಟರಿ ಲಿಂಗವೆ 
ಎನ್ನ ಮನ ಪ್ರಾಣಗಳು 
ಹೊನ್ನು ಹಾವಿಗೆಯಾಗಿ 
ನಿನ್ನ ಚರಣಕೆ ಯೋಗ್ಯ ಮೆಟ್ಟಾಗಲಿ ೫ 


ಶಿಂ ತ್ರೀ ಮುಪ್ಪಿನ ಷಡಕ್ಸರಿಗಳ 


ಜಗದಗಲ, ಮುಗಿಲಗಲ, ಮಿಗೆಯಗಲ, ನಿಮ್ಮಗಲ, 
ಪಾತಾಳದಿಂದಿತ್ತಿತ್ತ ನಿಮ್ಮ ಶ್ರೀ ಚರಣ. ಬ್ರಹ್ಮಾಂಡದಿಂದತ್ತತ್ತ 
ನಿಮ್ಮ ಶ್ರೀ ಮುಕುಟ. ಅಗಮ್ಯ, ಅಪ್ರಮಾಣ, ಅಗೋಚರ, 
ಅಪ್ರತಿಮ ಲಿಂಗವೆ ಕೂಹಲಸಂಗಮದೇವಯ್ಯ ಎನ್ನ ಕರ 
ಸ್ಥಳಕ್ಕೆ ಬಂದು ಚುಳುಕಾದಿರಯ್ಯ. — ಬಸವಣ್ಣನವರು 


* 5% 


ಉಳುಹಿರಯ್ಯ 
ರಾಗ : ಮಾಲಕಂಸ - ತಾಳ : ರುಂಪೆ 


ಭವಕಾಟಕಾರದಲೆ 
ಶಿವಶರಣರ ಮನೆಯ 
ತವೆ ದ್ವಾರದೊಳು ಬಿದ್ದೆನುಳುಹಿರಯ್ಯ ಪ 


ಹೇಸಿ ಮಾನವ ನಾನು 
ಭಾಷೆವಂತನು ಅಲ್ಲ 
ಈಶನೊಳು ಸಲುಗೆಯೆನಗೆಂತಪ್ಪುದೋ 
ಘಾಸಿಯಾದೆನು ಭವದಿ 
ಓಸರಿಸದೆ ಎನ್ನ 
ಈಶನಂಫ್ರಿಗೆ ಒಲಿದು ಸಲಿಸಿರಯ್ಯ ೧ 


ಉದ್ದರಿಸುವರ ಹಾಣೆ 
ಇದ್ದೆಸೆಯ *ೆಡಿಸಿದೆನು 
ಹೊದ್ದುವೆನು ಇನ್ನಾವ ದೆಸೆಯ ನಾನು 
ಬಿದ್ದೆ ನಿಮ್ಮಂಗಳದಿ 
ಉದ್ದರಿಸಿಯಲ್ಲದೊಡೆ 
ಬದ್ದು ಕಡೆಗೆನ್ನನ್ನು ನೂಕಿರಯ್ಯ ೨ 


ಸುಬೋಫೆ ಸಾಕ ೨೧ 


ನೀತಿಯರಿಯದೆ ನಾನು 
ಪಾತಕದ ನಡೆಯಲ್ಲಿ 
ಭೂತಳದೊಳಂ ನಡೆದ ಗತಿಯಾವುದು 
ಓತು ಕರುಣಿಸಿ ನೀವು 
ಪಾತಕಾಭ್ರಕೆ ಜಂರುು 
ವಾತವೆಂಬುದ ಕೇಳಿ ಬಂದೆ ನಾನು a 


ತಪ್ಪ ನೋಡದೆ ಎನ್ನ 
ಒಪ್ಪವಿಟ್ಟು ನಡಿಸಿ 
ತಿಪ್ಪೆಯನು ಬಗೆದಲ್ಲಿ ಏನಿಷ್ಟುದು 
ಸರ್ಪಧರ ನಿಮಗಂಜಿ 
ಇಪ್ಪೆನಾಗಿಯು ನಿಮಗೆ 
ಅಪ್ಪದಪ್ಪದದೊಂದು ಉಂಟೆ ಹೇಳಿ ೪ 


ಎಲ್ಲಾ ಪುರಾತನರು 

ಎಲ್ಲಿ ನೆನೆದಲ್ಲಿ ಎ- 

ನ್ನಲ್ಲಿ ಇಪ್ಪುದ ನಾನು ಬಲ್ಲೆನಾಗಿ 

ಇಲ್ಲಿ ನತನಾಗಿ ನಾ- 

ನಿಲ್ಲಿ ಕೃಪೆಯನು ಪಡೆದೆ 

ಸಲ್ಲಲಿತ ಶಿವ ಷಡಕ್ಷರಿಲಿಂಗವೆ ೫ 

ಆಸತ್ತು ನೆಲಸಿಹೆನೆಂದರೆ ಮಾಣದು, ಬೇಸತ್ತೆ ಬೆಂಬಿದ್ದೆ 
ನೆಂದರೆ ಮಾಣದು. ಏವೆನೇವೆನೆಂದರೆ ಮಾಣದು. ಕಾಯದ 
ಕರ್ಮದ ಫಲಭೋಗವು. ಕೂಡಲಸಂಗನ ಶರಣರು 
ಬಂದು ಹೋ ಹೋ ಅಂಜದಿರೆಂದಡಾನು ಬದುಕುವೆನು. 


. ಬಸವಣ್ಣನವರು 


ಶ್ರೀ ಉುಪ್ಫಿನೆ ಷಡಕ್ಷರಿಗಳ 
ಸರ್ವಾಂಗವನು ಸಲಿಸುವೆನು 
ರಾಗ : ಮಾಳವಗಾಳ -.. ತಾಳ: ರುಂಂಪೆ 


ಎನ್ನ ಸರ್ವಾಂಗವನು 
ನಿನ್ನ ಪರಿಣಾಮಕ್ಕೆ 
ಚೆನ್ನಾಗಿ ಸಲಿಸುವೆನು ಎಲೆ ಲಿಂಗವೆ ಪಃ 


ಎನ್ನ ಹೃದಯವು ನಿಮಗೆ 
ಉನ್ನತದ ಮನೆಯಯ್ಯ 
ಎನ್ನ ಮುಖ ಮಖಶಾಲೆ ನಿಮಗಪ್ಪುದು 
ಎನ್ನ ನವ ಚಕ್ರಗಳು 
ಬಿನ್ನಣದ ನವ ನೆಲೆಯು 
ಹೊನ್ನ ಉಪ್ಪರಿಗೆಯಾಗಿಪ್ಪುದಯ್ಯ ೧ 


ಎನ್ನ ಹೃತ್ಯಮಲವದು 

ರನ್ನಖಚಿತಗಳಪ್ಪ 

ನಿನ್ನ ಶಯನಕೆ ಮಂಚಮಾಗಿರ್ಪುದು 

ಎನ್ನ ಜ್ಞಾನವು ನಿಮಗೆ 

ಉನ್ನತದ ತಲೆಗಿಂಬು 

ಎನ್ನಯಾಚಾರವೇ ಚರಣ ಭಟಿನು ೨ 
ಎನ್ನ ಶ್ರೋತ್ರವು ನಿಮ್ಮ 

ಸನ್ನುತದ ನುಡಿಗಳನು 

ಭಿನ್ನವಿಲ್ಲದೆ ಕೇಳ್ವ ದಾಸಿ ನಿಮಗೆ 

ಎನ್ನ ತ್ವಕ್ಕದು ಚಲುವ 

ನಿನ್ನ ಚರಣವ ತೊಳೆವ 

ಮನ್ನಣೆಯ ತೊತ್ತಾಗಿ ಇರ್ಪುದಯ್ಯ a 


ಕುದೋಧ ಸಾರ 


ಎನ್ನ ನಯನವು ನಿಮಗೆ 
ರನ್ನವೆಳಗಿನ ಜ್ಯೋತಿ 
ಎನ್ನ ಪ್ರಾಣವು ನಿಮಗೆ ಗಂಧಭರಣಿ 
ಎನ್ನ ಜಿಹ್ಟೆಯು ನಿಮಗೆ 
ಮನ್ನಣೆಯ ತಾಂಬೂಲ 
ಹೊನ್ನ ಪಡಿಗಮದಾಗಿ ಮೆರೆದಿರ್ಪುದು 


ಎನ್ನ ಕೈಗಳೆಯೆರಡು 
ನಿನ್ನ ಪಾದವನೊಲಿದು 
ಚೆನ್ನಾಗಿ ತೊಳೆದಿರ್ಪ ಹೆಂಗಳಯ್ಯ 
ಎನ್ನ ಕಾಲುಗಳೆರಡು 
ನಿನ್ನ ಮಜ್ಜನಗಳಿಗೆ 
ಪನ್ನೀರುಗಳ ತರುವ ತೊತ್ತಿರಯ್ಯ 


ಎನ್ನ ಪ್ರಾಣವು ಇದುವೆ 
ನಿನ್ನ ರತಿಸುಖಗಳಿಗೆ 
ಭಿನ್ನವಿಲ್ಲದೆಯಿಪ್ಪ ಸತಿಯು ಬಳಿಕ 
ಎನ್ನ ಮನವದು ಬಿಡದೆ 
ಎನ್ನ ನಿನ್ನನು ತಂದು 
ಚೆನ್ನಾಗಿ ಒಂದುಗೂಡಿಪ ಕೆಳದಿಯು 


ಇಂತು ಸರ್ವಾಂಗವನು 
ಮುಂತೆನ್ನ ಪ್ರಾಣವನು 
ಸಂತತಂ ಲಿಂಗತಾ ಕೈಕೊಳುತಿರೆ 
ಭ್ರಾಂತಿ ಭ್ರಮೆಯಳಿಯಿತ್ತು 
ಚಿಂತೆಯಿನ್ಸೇಕಯ್ಯ 
ಕಂತುಹರ ಶಿವ ಷಡಕ್ತರಿಲಿಂಗವೆ 


೨೪ ಶ್ರೀ, ಮಂಸ್ಪಿಷ ಷಡಕ್ಷರಿಗಳ 


ಅಂಗೈಯೊಳಗಣ ಲಿಂಗವ ನೋಡುತ್ತ ಕಂಗಳು ಕಡೆ 
ಗೋಡಿವರಿಯುತ್ತ ಸುರಿವುತ್ತ ಎಂದಿಪ್ರನೋ ! ನೋಟವೇ 
ಪ್ರಾಣವಾಗಿ ಎಂದಿಪ್ಪೆ ನೋ ! ಕೂಟವೇ ಪ್ರಾಣವಾಗಿ 
ಎಂದಿಪ್ಸೆನೋ ! ಎನ್ನ ಅಂಗವಿಕಾರದ ಸಂಗವಳಿದು ಕೂಡಲ 
ಸಂಗಯ್ಯ ಲಿಂಗ ಲಿಂಗವೆನುತ್ತ. — ಬಸವಣ್ಣನವರು 


ಶಿವನೊಳಗೆ ಮೋಹವಿರೆ ತಾನೆ ತಿವನು 


ರಾಗ: ಮುಖಾರಿ - ತಾಳ: ರುಂಪೆ 


ಶಿವನೊಳಗೆ ವಿಶ್ವಾಸ 
ಶಿವನೊಳಗೆ ನಂಬಿಗೆಯು 
ಶಿವನೊಳಗೆ ಮೋಹವಿರೆ ತಾನೆ ಶಿವನು ಪ 


ಹುರಿಯ ಹಿಕ್ಕೆಯ ತಂದು 
ಹರನೆಂದು ಭಾವಿಸುತ 
ಕುರಿಯ ಹಾಲನು ಕರೆದು ತಂದೆರೆಯುತ 
ಇರುತಿರಲು ತಂದೆ ತಾ 
ಪರಿತಂದು ಹೆಡಿಸಲು 
ಶಿರವರಿವ ವಿಶ್ವಾಸವನು ನೋಡಿರೆ ೧ 


ಭೂಮಿಯೊಳಗಭಿಮಾನ 
ಹಾಮಿನಿಯರಿಂದೆಂದು 
ಸೋಮಧರ ಚರರೂಪಿನಿಂದ ಬಂದು 
ಕಾಮಿನಿಯ ಬೇಡಿತ್ತ 
ಭೂಮೀಶ ಬಲ್ಲಾಳ- 
ನಾ ಮಹಾ ವಿಶ್ವಾಸವನು ನೋಡಿರೆ ೨ 


ಸುಬೋಧ ಸಾರ ೨% 


ಏಕಠಾಂಕಧರನಿರವು 
ಊನವಾಗಲು ಕಂಡು 
ಕ್ಲೋಣೀಶ ತನ್ನ ಕರಯುಗವ ಕಡಿದು 
ಕ್ಲೋಣಿಯೊಳು ನುತಿವೆತ್ತು 
ಜಾಣ ಕರಗಳ ಪಡೆದ 
ಬಾಣನೆಂಬನ ನಂಬುಗೆಯ ನೋಡಿರೆ ಷ್ಠ 


ಹಾಲು ಪಾಯಸ ತನ್ನ 
ನಾಲಿಗೆಗೆ ಸವಿಸವಿದು 
ಬಾಲೆ ತಾನುಂಬುವದನುಳಿದು ಬಳಿಕ 
ಲೀಲೆಯಿಂದಲಿ ತಾನು 
ಶೂಲಿಗುಣಿಸಿದಳೊಮ್ಮೆ 
ಜೋಳಿಯಕ್ಕನ ಮೋಹವನು ನೋಡಿರೆ ಲ 


ಇಂತಪ್ಪ ವಿಶ್ವಾಸ 
ಇಂತಪ್ಪ ನಂಬುಗೆಯು 
ಇಂತಪ್ಪ ಮೋಹ ತನಗಿಲ್ಲದನಕ 
ಸಂತತದಿ ಲಿಂಗವನು 
ಮುಂತೆ ಪೂಜಿಸುತಿರಲು 
ಎಂತೊಲಿವನಯ್ಯ ಷಡಕ್ಷರಿಲಿಂಗವು ೫ 


ನಂಬರು ನೆಚ್ಚರು ಬರಿದೆ ಕರೆವರಯ್ಯ. ನಂಬಿ ಕರೆದರೆ 
`ಓ ಎನ್ನನೆ ಶಿವನು ? ನಂಬದೆ ನಚ್ಚದೆ ಬರಿದೆ ಕರೆವರ ಕೊಂಬು 
ಮೆಟ್ಟಿ ಕೂಗೆಂದ ಕೂಡಲ ಸಂಗಮದೇವ. 


—ಬಸವಣ್ಣನವರು 


೭8 


ತ್ರೀ ಮುಪ್ಪಿನ ಷಡಕ್ತರಿಗಳ 
ವರವ ಬೇಡುವೆನೊಂದು 


ರಾಗ: ಮಲಹರಿ - ತಾಳ : ರುುಂಪೆ 


ಹರನೆ ನಾ ನಿಮ್ಮಲ್ಲಿ 
ವರವ ಬೇಡುವಿೆನೊಂದು 
ಶರಣರಿಗೆ ಭೃತ್ಯನಾಗಿರಿಸೆನ್ನನು 

ಅವರಲ್ಲಿ ಶಿವನಿಹನು 
ತಿವನಿರ್ದೊಡಲ್ಲಿ ತಾ 


ತವೆ ಸಕಲ ಶರಣಗಣ ಮೆರೆದಿಪ್ಪುದು 


ಅವರ ಅಂಗಳ ನಿತ್ಯ 
ಶಿವಲೋಕವಾಗಿಹುದು 
ಅವರ ಘನಕಿನ್ಸೇನ ಸರಿಯ ಕಾಣೆ 


ಅವರ ಕಂಕರನಾಗಿ 
ಅವರ ಪಾದವ ತೊಳೆದು 
ಅವರ ಪಡಿಗವ ಬೆಳಗಿ ತೊಳೆದು ತಂದು 
ಅವರ ಹಾವುಗೆವಿಡಿದು 
ಅವರಡಿಗಳನು ಒರೆಸಿ 
ಅವರಿಚ್ಛೆಯೊಳಗಿರ್ಪ ವರವ ಶಿವನೆ 


ಅವರುಂಡು ಮಿಕ್ಕುದನು 
ಅವರುಟ್ಟು ಬಿಟ್ಟುದನು 
ಅವರುಗಿದ ತಾಂಬುಲವ ಸವಿದು ನಾನು 
ಅವರಂಗಳವ ಗುಡಿಸಿ 
ಅವರ ಬಾಗಿಲ ಕಾಯ್ದು 
ಅವರ ೀಳಿಲಿ ಸೇರಿಕೊಂಡಿರ್ಪುದ 


ಸುಬೋಧ ಸಾರ ತೀ 


ಅವರ ಎತ್ತಾಗಿ ನಾ- 
ನವರ ತೊತ್ತಾಗಿ ನಾ- 
ನವರ ಪಶುವಾಗಿ ನಾ ಸುಖದಿರ್ಪುದ 
ಅವರ ಬಾಗಿಲೊಳಿರ್ಪ 
ತವೆ ಸೊಣಗ ನಾನಾಗಿ 
ಅವರ ಚರಣದ ಧೂಳಿ ತೊಡೆದಿರ್ಪದ ೪ 


ಶಿವ ನಿಮ್ಮ ಘನದಿಂದ 
ಅವರ ಘನವತ್ಯಧಿಕ 
ಅವರಂಗಳದ್ವಿತಿಯ ಸೈಲಾಸವು 
ಅವರ ನಾ ಭವಭವದಿ 
ತವೆ ಬಿಡದೆ ಇರ್ಪುದನು 
ಶಿವ ಷಡಕ್ಟರಿವರನೆ ಪಾಲಿಸೆನಗೆ ೫ 


ಮೇಲಾಗಲೊಲ್ಲೆಮ ಕೀಳಾಗಲೊಲ್ಲದೆ. ಕೀಲೆಂಗಲ್ಲಜಿ 
ಹಯನ ಕರೆವುದೆ? ಮೇಲಾಗಿ ನರಕದಲೋಲಾಡಲಾರೆನು. 
ನಿಮ್ಮ ಶರಣರ ಪಾದಕ್ಕೆ ಕೀಳಾಗಿರಿಸು ಮಹಾದಾನಿ ಕೂಡಲ 
ಸಂಗಮದೇವ. 


_ಬಸವಣ್ಣನನರು 


ಶೇತೇ ಶೇ 
ಎಲ್ಲರಲಿ ಒಂದೊಂದ ಬೇಡಿಳೊಂಬೆ 
ರಾಗ : ಮಧುಮಾಧವಿ 


ಎಲ್ಲ ಶರಣರ ನೆನೆದು 
ಇಲ್ಲಿ ನಾ ನತನಾಗಿ 
ಎಲ್ಲರನು ಒಂದೊಂದು ಬೇಡಿಕೊಂಬೆ ಪಃ 


ಎಟಿ 


ಶ್ರೀ ಮುಪ್ಪಿನ ಷಡಕ್ಟರಿಗಳ 


ಭಕ್ತಿಯಿಲ್ಲದ ಧರ್ಮ 
ವ್ಯರ್ಥವಾಗುವದೆಂದು 
ಭಕ್ತಿತ್ರಯವ ಕಲಿಸಿ ಮುಕ್ತಸೆನಿಸಿ 
ಮುಕ್ತಿ ಪದವಿಗೆ ಸಂದ 
ಕರ್ತೃ: ಬಸವೇಶನತಿ 
ಭಕ್ತಿ ಭಿಸ್ತೆಯ ನೀಡಿ ಸಲಹೆನ್ನನು 


ತಿವನೊಳಗೆ ಪ್ರಾಣವನು 
ತವೆ ಬೆರಸಿ ಹೊರಗಳಿದು 
ಶಿವಬೆಳಗಿನೊಳು ಪರಮ ತಪ ನೈದಿ 
ಶಿವನು ತಾನಾಗಿರ್ದ 
ಶಿವಸಿದ್ದರಾಮಯ್ಯ 
ತಿವಯೋಗ ಭಿಕ್ಷೆಯನು ನೀಡು ಎನಗೆ 


ಉರ್ವಿಪತಿಯಂ ಬಿಟ್ಟು 
ನಿರ್ವಾಣಯುತೆಯಾಗಿ 
ಸರ್ವ ಕರಣೇಂದ್ರಿಯಗುಣಗಳಳಿದು 
ಪರ್ವತೇಶನ ಬೆರೆದ 
ಸರ್ವಸುಖ ಮಹದೇವಿ 
ನಿರ್ವಾಣ ಭಿಕ್ಷವನು ನೀಡು ಎನಗೆ 


ಇಂಬರಿದು ತಿವನೊಳಗೆ 
ಸಂಭ್ರಮದ ನುಡಿಗಲಿತು 
ಕುಂಭಿನಿಯ ಜನರೊಳಗೆ ನುಡಿಗಳರಿತು 
ಗಂಭೀರನಾಗಿ ಸ್ವ. 
ಯಂಭುವಹ ಅಜಗಣ್ಣ 
ಗಂಭೀರ ಭಿಕ್ಲವನು ನೀಡು ಎನಗೆ 


ಸುಬೋಧ ಸಾರ a೯ 


ನಮ್ಮ ಶರಣರು ಬಹಳ 
ಧರ್ಮಿಗಳು ನಿರ್ಮಳರು 
ಒಮ್ಮೆಯುಂ ಭಿಸ್ಲ್‌ವನು ಇಲ್ಲೆನ್ನರು 
ನಮ್ಮ ಸಂರಕ್ಷಿಸುವ 
ಧರ್ಮ ಭಿಕ್ಷವನುಂಡು 
ನೆಮ್ಮುವೆನು ತಿವಷಡಕ್ಷರಿ ಲಿಂಗವ ೫ 


ಭಕ್ತಿಯಿಲ್ಲದ ಬಡವನಾನಯ್ಯ, ಕಕ್ಕಯ್ಯನ ಮನೆಯಲ್ಲು 
ಬೇಡಿದೆ. ದಾಸಯ್ಯನ ಮನೆಯಲ್ಲು ಬೇಡಿದೆ. ಚನ್ನಯ್ಯನ 
ಮನೆಯಲ್ಲು ಬೇಡಿದೆ. ಎಲ್ಲ ಪುರಾತನರು ನೆರೆದು ಭಕ್ತಿ ಭಿಕ್ಷವ 
ನಿಕ್ಕಿದರೆ ಎನ್ನ ಪಾತ್ರೆ ತುಂಬಿತ್ತು ಕೂಡಲ ಸಂಗಮದೇವ. 


ತ್ರ ಬಸವಣ್ಣನವರು 


% ತೇ ೫ 


ಮುಂದೆ ಏನಷ್ಟುದೋ 
ರಾಗ : ಕನ್ನಡ -- ತಾಳ : ರುಂಪೆ 


ತಮವಿನಾ ಗುಣವು ನಿ. 
ಮ್ಮನು ನೆನೆಯಲೀಯದಲೆ 
ಪನಮಹಿಮನೇ ಮುಂದೆ ಏನಪ್ಪುದೊಃ ಪು 


ಅರಣ್ಯ ದೊಳಗಿಹೆನೆ 
ಧೀರತನವೆನಗಿಲ್ಲ 
ಊರೊಳಗಿಹೆನೆ ವಾಗ್ವಿಷಯ ಘನವು 
ಮಾರಾರಿ ನೀ ಬೇರೆ 
ಸೇರೆ ನಾನೆಂದೊಡಂ 
ಯಾರು ನಾ ಮುಂದಕ್ಕೆ ಏನಪ್ಪೆನೋ ೧ 


ತ್ರೀ ಮುಪ್ಪಿನ ಷಡಕ್ಸೃರಿಗಳ 


` ಇರುಳು ನಾ ನೆನೆವೆನೆ 
ಇರುಳು ನಿದ್ರೆಯ ಜಡವು 
ಇರದೆನಗೆ ಹಗಲು ವ್ಯಾಪಾರ ಹಸಿವು 
ತೊರೆಯಲಾರೆನು ಅಶನ 
ತರುಬಲಾರೆನು ನಿದ್ರೆ 
ಮರಳಿ ನಾ ಮುಂದೆ ಇನ್ನೇನಪ್ಸೆನೋ 


ಘನವ ನಾ ನೆನೆವೆನೆ 
ಮನ ಹಲವು ನೆನೆವುತಿದೆ 
ಮನವ ಹಿಡಿತರುವನಕ ನಿಮಗೆ ಮುನಿಸು 
ಮನಭೋಗ ಬಯಸುವದು 
ತನು ಸೊಬಗಿಗೆಳಸುವದು 
ಘನಮಹಿಮ ನಾ ಮುಂದೆ ಏನಪ್ಪೆನೋ 


ಅಂಗವನು ವೇಷದಲಿ 
ಶ್ರಂಗರಿಸಿ ಫಲವೇನು 
ಲಿಂಗದಲಿ ಮನ ಪ್ರಾಣ ಬೆರೆಯದನಕ 
ಅಂಗಜಾರಿಯೆ ಎನ್ನ 
ಸಂಗವನು ನೀನೊಲ್ಲೆ 
ಲಿಂಗವೇ ನಾ ಮುಂದೆ ಏನಪ್ಪೆನೋ 


ಮನವು ಬೇರೆನ್ನುವನು 
ಜಿಮಗಿ ಕಾಡುತ್ತಲಿದೆ 
ನೆನಹಿಂಗೆ ಬಾರದಿರೆ ನೀನೆನ್ನುವ 
ಅನವರತ ಕಾಡುವಿಯೊ 
ಅನುಪ್ರಾಣಿ ನೀ ಕರುಣ- 
ವನು ಮಾಡು ಷಡಕ್ಸರಿ ಲಿಂಗವೆ 


ಸುಬೋಧ ಸಾರೆ ೩೧ 


ಕಾಯವಿಕಾರ ಕಾಡಿಹುದಯ್ಯ. ಮನವಿಕಾರ ಕೂಡಿ 

ಹುದಯ್ಯ. ಇಂದ್ರಿಯ ವಿಕಾರ ಸುಳಿವುದಯ್ಯ, ಸಶಳುವಿ 

ನೊಳ] ಸುಳುವುತ್ತಲಿದ್ದೇನೆ. ಸಿಲುಕಿಸದಿರಯ್ಯ. ಅನ್ಯಚಿತ್ತ 

ವಿರಿಸದಿರಯ್ಯ. ನಿಮ್ಮ ಚಿತ್ತವಿರಿಸಯ್ಯ. ಅನುಪಮ ಸುಖ 

ಸಾರಾಯ ಶರಣರಲ್ಲಿ ಕೂಡಲ ಸಂಗಮದೇವಯ್ಯ ಇದನೇ 

ಬೇಡುವೆನಯ್ಯ. — ಬಸವಣ್ಣನವರು 
ಜಡೇಜ 


ಮಗಳೆ ಎನ್ನಯ ಮಾತು ಹೇಳು 


ರಾಗ : ಆಹರಿ - ತಾಳ: ರುಂಪೆ 


ಮಗಳೆ ಎನ್ನಯ ಮಾತು 

ಮಿಗೆ ಕೇಳು ನಿನ್ನಾಳ್ಹ ಪ 

ನ್ನಗರಾಜ ವಿಷವ ತಾಳ್ಗನು ಕೊರಳೊಳು ಪಃ 
ಎಲ್ಲರಂತವನಲ್ಲ 

ಬಲ್ಲಿದನು ನಿನ್ನ ಮನ. 

ದೊಲ್ಲಭನು ಅಂಗವಿದ್ಯೆಗಳೆಲ್ಲವ 

ಸಲ್ಲಿಸುತ್ತೊ ಳಗೊಳಗೆ 

ಮೆಲ್ಲಗೆಡೆಯಾಡುತಿರು 

ನಿಲ್ಲದಿರು ಹೊರಗೆ ರಚ್ಚೆಯ ಬಳಸದೆ ೧ 
ಇನನುದಯ ಕಾಲಕ್ಕೆ 

ಮನೆಯ ಕಸವನು ತೆಗೆದು 

ಅಣಿಮಾಡು ಕರಣ ತಂಡುಲವ ತಳಿಸು 

ಮನೆಯೊಳಗೆ ಕತ್ತಲೆಯ 

ಎನಿತನೆಸಗಲು ಬೇಡ 

ಮುನಿದಡವ ರಕ್ಕಸನು ನಿನ್ನಾಳ್ಲನು ೨ 


೩೨ 


ತ್ರೀ ಮುಪ್ಪಿನ ಷಡಕ್ಷರಿಗಳ 


ನೀ ಮುಗ್ಧೆ ನಿನ್ನಾಳ್ವ 
ಕಾಮಾರಿ ಆತ್ಮಗಿಳಿ. 
ರಾಮನನು ಓದಿಸಾ ಹೊರಗಾಡದೆ 
ನಾ ಮುನ್ನಲಂಜುವೆನು 
ನೀ ಮಗಳ ನಿಜ ಹೇಳು 
ಸೋಮಧರ ಕೋಪಿಸಿದಡೆಲ್ಲಷಗುವೆ 


ಕಾಲಪಿಡಿವೊಡೆ ಅವಗೆ 
ಹಾಲಿಲ್ಲ ಮೇಲ್ವಾಯ್ದು 
ಬಾಲೆ ನೀ ಹಿಡಿವಡವಗೊಡಲು ಇಲ್ಲ 
ಎಳ್ಳಿನಿತು ಬೇಸರವ 
ತಾಳುವವನಲ್ಲ ಕಟು 
ಶೂಲಿ ಮುನಿದಡೆ ತಿಳುಪಲರಿಯೆ ಮಗಳೆ 


ಮತಿ ಮಸುಳದಿರು ಮಗಳೆ 
ಪತಿ ಕೋಪಿಸುವನು ಪತಿ- 
ವ್ರತೆಯರೊಳು ಗೆಳತನವ ಮಾಡು ನೀನು 
ಪತಿ ಕಾಮಜತ ನೀನು 
ಅತಿಕಾಮಿಯಾತನನು 
ಸತಿ ಕೇಳು ನೀನಿಂತು ಅಗಲಬೇಡ 


ಕಡು ತವಕಿ ನಿನ್ನ ಪತಿ 
ಬಿಡು ಬೇಸರಾಡದಿರು 
ಒಡಗೂಡು. ದಿವರಾತ್ರಿಗಳು ಎನ್ನದೆ 
ತಡಮಾಡದಿರು ಮಗಳೆ 
ಒಡನೆ ಮುನಿದರೆ ಬಳಿಕ 
ಮಡದಿ ನೀನೆಂತವನ ತಿಳುಪಿ ನೆರೆವೆ 


ಸಾಹೋಥಫ ಸಾರ ೩೩ 


ಮನೆಯೊಳಗೆ ಹಚ್ಚೆಯುರಿ 
ಯನೆ ಪಟುವನೆ ಮಾಡು 
ಅನಿತರೊಳಗಾಗಿ ನಿನ್ನಾಳ್ಹಗೊಲಿದು 
ಮನ ಶುದ್ದದಲಿ ಮಾಡು 
ಘನಭಕ್ತಿ ಜೋನವನು 
ಇನಿಯನಿಂಗೆಡೆಮಾಡು ಅದಹೊಲಿವನು ೭ 


ಮೂರು ಹೋಣೆಗಳೊಳಗೆ 
ಮೂರು ಜ್ಯೋತಿಯ ಬೆಳಗು 
ಆರೈದು ಮಧ್ಯಕೋಣೆಯ ಮನೆಯೊಳು 
ಮಾರಾರಿಯನು ನೀನ 
ಪಾರ ಸುಖದೊಳು ಹೊಂದಿ 
ನಾರಿ ನೀನಿರು ಇಹವ ಪರವರಿಯದೆ ಲ್‌ 


ಇಂತು ಪತಿಯೊಳಗೊಂದಿ 
ಸಂತತಂ ಇರುತಿರಲು 
ಕಂತುಹರ ಶಿವ ಷಡಕ್ಷರಿ ಲಿಂಗವು 
ಮುಂತೆ ನಿನ್ನವನು ತ- 
ನ್ನಂತೆ ಮಾಡುವನೊಲಿದು 
ಕಾಂತೆ ನೀನಂಬಿ ನಚ್ಚಿರು ಬೆದಲದೆ 


ಮನೆಯ ಗಂಡನ ಮನೆವಾರ್ತೆ ಯನೇನ ಹೇಳುವೆನವ, ! 
ಅಂಗವಿದ್ಯ್ಧೆಯನೊಲ್ಲ. ._ ಕಂಗಳೂಳಗಣ ಕಸವ ಕಳೆದಭದೆ 
ನೋಡಲೀಯ. ಸೈಯ ತೊಳೆಡಲ್ಲದೆ ಮುಟ್ಟಿಲೀಯ. ೫ರಿಲ 
ತೊಳೆದಲ್ಲದೆ ಹೊಂದಲೀಯ. ಇಂತೀ ಸರ್ವಾಂಗ ತಲೆದೊ ಳದ 
ಕಾರಣ ಕೂಡಲಸಂಗಮ ದೇವನೆನ್ನ ಕೂಡಿಕೊಂಡವನದ್ದ 


ಬಸವಣ ನಸನತ 
೭೨ 


ತ್ರೀ ಹುಸ್ರಿಸ ಸಡಕ್ಟರಿಸಳ 
ನಮಗೆ ಸರಿಯದಾರು 


ರಾಗ : ದ್ವಿಜಾವಂತಿ 


ತಿವಶರಣರಾ ಮನೆಯ 
ತವೆ ಸೇಪೆಯನು ಮಾಡಿ 
ಭವವ ಗೆದ್ದೆನು ಎನಗೆ ಸರಿಯದಾರು 


ಬಸವೇಶ್ವರನು ಚನ್ನ- 
ಬಸವೇಶ್ವರನು ಕರುಣಿ 
ದಸರಯ್ಯ ಮೋಳಿಗೆಯ ಮಾರಯ್ಯನ 
ಮಸಣಯ್ಯಗಳ ಮನೆಯ 
ಕಸವ ಗುಡಿಸುವ ಮಹಾ 
ಹೊಸ ಸೇವಕರು ನಮಗೆ ಸರಿಯದಾರು 
ಚನ್ನಯ್ಯನಗ್ಗಣಿಯ 
ಹೊನ್ನಯ್ಯ ಗಾಣದಾ 
ಕನ್ನಯ್ಯ ಧೂಳಿದೇವರು ಬೇಡರ 
ಸಣ್ಣಯ್ಯಗಳ ಮನೆಯ 
ಉನ್ನತದ ಸೇವಕರು 
ಇನ್ನು ಧರೆಯೊಳು ನಮಗೆ ಸರಿಯದಾರು 


ಹರಳಯ್ಯ ಮಧುವಯ್ಯ 
ಬಳ್ಳೇಶ ಮಲ್ಲಯ್ಯ 
ಗೊಲ್ಲಾಳದೇವ ಹಾವಿನ ಹಾಳಿನ 
ಕಲ್ಲಂತ್ಯುಗಳ ಮನೆಯ 
ಹುಲ್ಲು ಸೊಪ್ಪನೆ ತರುವ 
ಬಲ್ಲಿದರು ನಮಗಿನ್ನು ಸರಿಯದಾರು 


ಸುಟೋದ ಸಾರ ೩೫ 


ಬಾವೂರು ಬೊಮ್ಮಯ್ಯ 
ದೇವರ ದಾಸಯ್ಯ 
ಜಗದೇವ ಮಲ್ಲಯ್ಯ ಬೊಮ್ಮಣ್ಣನ 
ಆವಾವ ಜಗದೊಳಗೆ 
ಆ ವಂದ್ಯರಾ ಮನೆಯ 
ಸೇವಕರು ನಮಗಿಂಡು ಸರಿಯದಾರು ಅ 


ಚಿಕ್ಕಯ್ಯ ಡೋಹರ 
ಕಕ್ಕಯ್ಯ ಸೊಡ್ಡಳಾ- 
ಯ್ದಕ್ಕಿಯಾ ಮಾರಯ್ಯ ರಾಮಯ್ಯನು 
ಚಕ್ಕುಲಿಗೆ ನಾಗಯ್ಯ 
ಆಕ್ಕರಿನ ತೊತ್ತಿನಾ- 
ಮಕ್ಕಳಪ್ಪೆವು ನಮಗೆ ಸರಿಯದಾರು ೫ 


ಹಾದರದ ಬೊಮ್ಮಯ್ಯ 
ಮಾದರ ಧೂಳಯ್ಯ 
ಮೇದಾರ ಕೇತಯ್ಯ ವಹಿಲಯ್ಯನ 
ಆದಯ್ಯಗಳ ಮನೆಯ 
ಕಾದುಕೊಂಡಿರುವಂಥ 
ಆದಿಕರು ನಮಗಿನ್ನು ಸರಿಯದಾರು ೬ 


ಸಾಮವೇದಿಯ ಸಿದ್ಧ- 
ರಾಮಯ್ಯ ಮಯದುನ 
ರಾಮಯ್ಯ ಏಕಾಂತ ರಾಮಯ್ಯನ 
ಭೀಮಯ್ಯಗಳ ಮನೆಯ 
ಆ ಮಹಾಸೇವಕರು 
ಈ ಮಹಿಯೊಳೆವಾಗಿನ್ನು ಸರಿಯಡಾರು ೭ 


ಶ್ರೀ ಸಳುಪ್ಪಿನೆ ಷಡಕ್ಟರಿಗಳ 


ಮೊರನದ ವೆಮ್ಮಯ್ಯ 
ಮೊರಟದಾ ಬಂಕಯ್ಯ 
ತಿರುನೀಲಕಂಠಯ್ಯನಣು ಮೂರ್ತಿಯು 
ಗುರು ಮಲ್ಲಿಕಾರ್ಜುನರ 
ದರಪಂಡಿತರ ಮನೆಯ 
ಸುರುಗಾಹಿಗರು ನಮುಗೆ ಸರಿಯದಾರು 


ಬಂಕಯ್ಯ ಶಿವರಾತ್ರಿ 
ಸಂಕಯ್ಯ ಹೆಡೆಹಲ್ಲ 
ಬಂಕಯ್ಯ ಮರುಳು ವೇಷದೊಳೊಪ್ಪುವ 
ಶಂಕರೇತ್ವರನವರ 
ಇಂಕರರ *ಂಕರರ 
ಲೆಂಕರಪ್ಪೆವು ನಮಗೆ ಸರಿಯದಾರು 


ಕುಂಬಾರ ಗುಂಡಯ್ಯ 
ಅಂಬಿಗರ ಚೌಡಯ್ಯ 
ಕೆಂಭಾವಿ ಭೋಗಯ್ಯ ಶ್ವಪಚಯ್ಯನ 
ಮುಂಬಾಗಿಲನು ಕಾಯ್ತ 
ನಂಬಿಗೆಯ ಸೇವಕರು 
ಕುಂಭಿನಿಯೊಳೆಮಗಿನ್ನು ಸರಿಯದಾರು 


ಮಳೆಯರಾಜನು ಚೋಳ 
ವಲಘಾಂಡ ನೈನಾರು 
ಕಲಿನಾಥನಾ ಚಾರಮ ನಂಬಿಯ 
ಕಳೆವೆತ್ತ ಚಂಗಳೆಯ 
ಒಳಬಾಗಿಲನು ಕಾಯ್ವ 
ಸಲುಗೆವಾಳರು ನಮಗೆ ಸರಿಯದಾರು 


೧೦ 


೧೧ 


ಸುಹೋಭ ಸಾರ ೭ 


ಸಿರಿಯಾಳ ಕಲಿಯರು 
ಗುರುಭಕ್ತ ನವನಂದಿ 
ಆರಿಯಮನುವಾಳು ನಮಿತಾಂಡಾರ್ಯರ 
ಮೆರೆಮಿಂಡದೇವರ 
ಚರಣ ರಕ್ಷೆಯ ಪಿಡಿದು 
ವರವ ಪಡೆವರು ನಮಗೆ ಸರಿಯದಾರು ೧೨ 


ಚೋಳಕ್ಕ ದುಗ್ಗಳೆಯು 
ನೀಲಲೋಚನೆ ಚೆಲ್ವ 
ಸೂಳೆ ನಂಚಿಯು ಕಮಳೆ ಸೋಮವೈಯ 
ಕಾಳು ಜೈನನ ಬಿಟ್ಟ 
ಲೋಲ ವೈಜವೈಯ 
ಆಳುಗಳು ನಮಗಿನ್ನು ಸರಿಯದಾರು ೧೩ 


ಅಕ್ಕ ನಾಗಮ್ಮ ಸ. 
ತ್ಯಕ್ಕ ಚಂಗಳೆ ಚೆಲ್ವೆ 
ಅಕ್ಕರೆಯ ಮಹಾದೇವಿ ಸುಗ್ಗವೈಯ 
ಚಿಕ್ಕ ಇಕೊಡಗೂಸಿನವ- 
ರಕ್ಕರಿನ ತೊತ್ತಿನ 
ಮಕ್ಕಳಪ್ಪೆವು ನಮಗೆ ಸರಿಯದಾರು ೧೪ 


ಇಂತಪ್ಪವರ ಬಂಟ 
ನಿಂತು ಭವದಲಿ ಬಂದ 
ನಂತೆಯೆಂದರೆ ನಿಮಗೆ ಕೊರತೆಯಯ್ಯ 
ಮುಂತೆ ನಮ್ಮವನೆಂದು 
ಸಂತೋಷದಿಂದಪ್ಪು 
ಕಂತುಹರ ಶಿವಷಡತ್ಟರಿ ಲಿಂಗವೆ ೧೫ 


೩೮ ಶ್ರೀ ಮುಪ್ಪಿನ ಷಕ್ಟಕಿಗಳ 


ಅಯ್ಯಾ ನಿಮ್ಮ ವಂಶಾವಳಿಯಲ್ಲೊಬ್ಬ ತೊತ್ತಿನ ಮಗ 
ಹುಟ್ಟಿದಾತನ ತೊತ್ತಿನ ಮಗ ನಾನಯ್ಯ ! ಬಳಿದೊತ್ತು, ಬಳಗ 
ದೊತ್ತು, ವಂಶದೊತ್ತು ನಾನಯ್ಯ. ಕೂಡಲಸಂಗಮದೇವ 
ನಿಮ್ಮ ಒಡೆತನಕ್ಕೆ ಕೇಡಿಲ್ಲವಾಗಿ ಎನ್ನ ತೊತ್ತುತನಕ್ಕೆ ಕೇಡಿಲ್ಲ 
ವಯ್ಯ. ಬಸವಣ್ಣ ನವರು 


ಬ 


೫೫ 


ಹೆದರಿ ನುಡಿಯಲಮ್ಮೆನು 
ರಾಗ : ಸುರುಟಿ - ತಾಳ: ರುಂಪೆ 


ಮುದದಿ ಶರಣರುಗಳ ನುಡಿಗೆ 
ಇದಿರ ನುಡಿಯ ನುಡಿಯದವರು 
ಪದುಳದಿಂದ ನುಡಿದ ಮಾಳ್ಕೆಯಿಂದ ನುಡಿವೆನು ಪಃ 


ಕಡಿದ ಕೊನರು ಚಿಗುರಿತೆನಲು 
ಕಡಿದ ಕೊನರು ಚಿಗುರಿತೆಂಬೆ 
ಮಡಿದ ಮನುಷನೆದ್ದನೆನಲು ಎದ್ದನೆಂಬೆನು 
ಕಡಿದ ಶಿರವು ಹತ್ತಿತೆನಲು 
ಕಡಿದ ಶಿರವು ಹತ್ತಿತೆಂಬೆ 
ಜಿಡದೆ ಬರಡು *ರೆಯಿತೆನಲು ಕರೆಯಿತೆಂಬೆನು ೧ 


ಉರಗ ನೇವುಳಾಯಿತೆನಲು 
ಉರಗ ನೇವುಳಾಯಿತೆಂಬೆ 
ಗರಳ ಮಧುರವಪ್ಪುದೆನಲು ಅಪ್ಪುದೆಂಬೆನು 
ಬರೆದ ಚಿತ್ರ ನುಡಿಯಿತೆನಲು 
ಬರೆದ ಚಿತ್ರ ನುಡಿಯಿತೆಂಬೆ 
ಉರಿದ ವೃಕ್ಷ ಚಿಗುರಿತೆನಲು ಚಿಗುರಿತೆಂಬೆನು ೨ 


ಸುಬೋಫ ಸಾರ ರ್ಷಿ 


ಇಟ್ಟಿ ಹಣ್ಣು ಮಧುರವೆನಲು 

ಇಟ್ಟಿ ಹಣ್ಣು ಮಧುರವೆಂಬೆ 

ಸುಟ್ಟಿ ಬೀಜ ಬೆಳೆಯಿತೆನಲು ಬೆಳೆಯಿತೆಂಬೆನು 

ನೆಟ್ಟಿ ಪ್ರತಿಮೆ ನಡೆಯಿತೆನಲು 

ನೆಟ್ಟ ಪ್ರತಿಮೆ ನಡೆಯಿತೆಂಚಿ 

ಹೊಟ್ಟೆ ಶಿಶುವು ನುಡಿಯಿತೆನಲು ನುಡಿಯಿತೆಂಬೆನು 4 
ಜಡಜಸಖನ ತಡೆದರೆನಲು 

ಜಡಜಸಖನ ತಡೆದರೆಂಬೆ 

ಕಡಿದ ಹಸ್ತ ಚಿಗುರಿತೆನಲು ಚಿಗುರಿತೆಂಬೆನು 

ಮಡಿಯದವನು ಮಡಿದನೆನಲು 

ಮಡಿಯದವನು ಮಡಿದನೆಂಬೆ 

ಹಡಿದ ಮರವು ನಡೆಯಿತೆನಲು ನಡೆಯಿತೆಂಬೆನಮು ೪ 


ಒಡನೆ ದಿಟವ ನುಡಿಯಿತಿರಲಿ 

ಬಿಡದೆ ಸಟೆಯ ನುಡಿವುತಿರಲಿ 

ಕಡಿಯಲವರು «ಅಲ್ಲ ಅಹುದು' ಎನ್ನಲಮ್ಮೆನು 

ಮೃಡಷಡಕ್ತರಾಂಕ ಬಂದು 

ಹೆಡಹಿ ನಾಲಿಗೆಯನು ಹಿಡಿದು 

ಬಿಡದೆ ಕೀಳ್ವನೆಂದು ಹೆದರಿ ನುಡಿಯಲಮ್ಮೆನು ೫ 

ಒಡೆಯರಾಡುವ ಮಾತ ಕಡೆ ಪರ್ಯಂತ ಹೇಳಿ, 
ಇದಿರುವೋಗಿ ಕ೦ಕರನಾಗಿ ನಡುಗುತ್ತ ಬಿನ್ನಹವ ಮಾಡುವ 
ಸದ್ಭಕ್ತನ ತೋರಯ್ಯ, ಒಡೆಯರಾಡುವ ಮಾತ ಕಂಡು ಕರೆವಲ್ಲಿ 
ಕೆಡೆಮೆಟ್ಟೆ ಬಾಯಿ ಘನವೆಂದು ಆಡುವವನ ತೋರದಿರಯ್ಯ. 
ಅವನ ಸಂಗದಲಿ ಇರಿಸದಿರಯ್ಯ. ಅವನ ಸಹಪಂಕ್ತಿಯಲ್ಲಿ 
ಕುಳ್ಳಿರಿಸದಿರಯ್ಯ. ಕೂಡಲಸಂಗಮದೇವಯ್ಯ ನಿಮ್ಮ ಬೇಡುವ 
ದೊಂದೇ ವರವ. — ಬಸವಣ್ಣನವರು 


೪೦ 


ಶ್ರೀ ಮುಪ್ಪಿನ ಷಡಕ್ಷಥಿಗಳ 


೨೦ ವಿಕಸವಾಗಲಿ 
ರಾಗ : ವಸಂತ -- ತಾಳ : ರೂಪಕ 


ಇಂದ್ರಿಯಂಗಳಿಚ್ಛಿಗಳಿಗೆ 
ಮುಂದುವರಿದು ಮನವು *ೆಟ್ಟು 
ಇಂದುಧರನ ಕಡೆಗೆ ಮುಖವದಾಗಲೀಯದು ಪಃ 


ಪಿಕನ ಚೆಲ್ವ ಗಾನ ಧ್ವನಿಯ 
ತುಕನ ಶಿಶುವಿನಂತೆ ನುಡಿವ 
ಸಖಿಯರುಗಳ ನುಡಿಗೆ ಕಿವಿಯು ಕವುಡು ಬೀಳಲೈ 
ಸಕಲ ಶಿವನ ಶಾಸ್ತ್ರಗಳನು 
ಪ್ರಕಟವಾಗಿ ಘೇಛಿ ಹೇಳಿ 
ಸುಖಸುವದಳೆ ಎನ್ನ ಶ್ರೋತ್ರ ವಿಕಸವಾಗಲೈ ೧ 


ಹೊನ್ನಿನಲಗಿನಂತೆ ಹೊಳೆವ 

ಕನ್ನೆಯರುಗಳಂಗ ಸೋಂಕ 

ಲೆನ್ನ ತನುವು ಕಲ್ಲು ಮರನ ಭಾವವಾಗಲೈ 

ಚೆನ್ನ ಶಿವನ ಚರಣ ಧೂಳಿ. 

ಯನ್ನು ಪೂಸಿ ಹೊರಳುವದಕೆ 

ಎನ್ನ ತನುವು ಉಬ್ಬಿ ಕೊಬ್ಬ ವಿಕಸವಾಗಲೈ ೨ 
ತೊಳಪಗಣ್ಣ ತಭಳಶಪಹುಚದ 

ಎಳೆಯ ಪೆಣ್ಣ ನೋಡುವುದೆ 

ಹೊಳೆವ ನಯನವೆರಡು ಎನಗೆ ಕುರುಡು ಜೀಳಲ್ವೆ 

ಏಳೆಯಚಂದ್ರಧರನ ಚಲುವ. 

ನಲಸದೊಲಿದು ನೋಡುವುದಳೆ 

ಸಳೆಗಳಾಗಿಯೆನ್ನ ನಯನ ವಿಕಸವಾಗಲೈ ಷಿ 


ಸುಜೋಢ ಸಾರ ೪೧ 


ಅಂಬುಜಾಕ್ಲಿಯರುಗಳಧರ 
ಚುಂಬನಕ್ಕೆ ಎನ್ನ ಜಿಹ್ವೆ 
ಹಂಬಲಿಸದ ಹಾಗೆ ಸೀಳಿ ಪುಗುಳವೇಳಲೈ 
ನಂಬಿ ಶಿವನ ಶರಣರುಗಳ 
ತಂಬುಲವನು ಸವಿವುದಕ್ತೆ 
ಅಂಬುರುಹದ ತೆರದಿ ಜಿಸ್ಟ್‌ ವಿಕಸವಾಗಲೈ ಲು 


ಅಂಗನೆಯರು ತೊಡೆದು ಸೂಡಿ 
ದಂಗಪುಷ್ಪ ವಾಸಿಸುವೂಡೆ 
ಹಿಂಗದೆನ್ನ ನಾಸಪುಟಕೆ ನೆಗಡಿಯಾಗಲಿ 
ಮಂಗಳಾತ್ಮ ಷಡಕ್ಷರಿಯ 
ಲಿಂಗದಂಭುಗಿತ್ತ ಕುಸುಮ 
ಹಾಂಗೆ ವಾಸಿಸುವರೆ ಘ್ರಾಣ ವಿಕಸವಾಗಲೈ ೫ 


ಅತ್ತಲಿತ್ತ ಹೋಗದಂತೆ ಹೆಳವನ ಮಾಡಯ್ಯ ತಂದೆ. 
ಸುತ್ತಿ ಸುಳಿಡು ನೋಡದಂತೆ ಅಂಧಕನ ಮಾಡಯ್ಯ ತಂದೆ. 
ಮತ್ತೊಂದ ಕೇಳದಂತೆ ಕಿವುಡನ ಮಾಡಯ್ಯ ತಂದೆ. ನಿಮ್ಮ 
ಶರಣರ ಪಾದವಲ್ಲದೆ ಅನ್ಯವಿಷಯಕ್ಕೆಳಸದಂತೆ ಇರಿಸು ಕೂಡಲ 


ಸಂಗಮದೇವ. — ಬಸವಣ್ಣನವರು 


* 3% 
ಭಜತಿಯರರೆ ವಿಷ್ಣುವಾಯು 
ರಾಗ: ಅನಂದ ಭೈರವಿ — ತಾಳ: ರೂಪಕ 


ಭಜತಿಯರರೆ ವಿಷ್ಣುವಾಯು 
ಅಬ್ಬಜಾತ ಚಂದ್ರ ಸೂರ್ಯ 
ಮರುರೆ ಭಾಪು ತಾಳ ಭಜತಿ ನಾಟ್ಯಲೀಲನಂ ಪಃ 


ಶ್ರೀ ಮುಪ್ಪಿನ ಷಡಕ್ಷರಿಗಳ 


ಧಿಮಿಕು ಧಿಂಧಿ ಧಿಮಿಕು ಧಿಮ್ಮಿ 
ಧಿಮಿಕು ನಂದಿ ಕಾಯರುಗಳ 
ಯಮಕ ಚಮಕ ಮೃದಂಗ ಭಜತಿ ನಾಟ್ಯಲಿ:ಲನಂ 
ಅಮಲ ವೀಣೆ ಸುಸ್ಪರದಲಿ 
ಗಮಪ ಧನಿಸ ರಿಸರಿ ಸರಿಸ 
ಗಮಪ ಭಜತಿ ತುಂಬುರಾದಿ ನಾಟ್ಯಲೀಲನಂ ೧ 


ಚರಣಹತಿಗೆ ಧರಣಿ ಜಲವು 
ಸರಿಸಮಾನ ಮಟ್ಟವಾಗೆ 
ಪರಿಜನವು ಸಹಸ್ರ ಶಿರವದಾಗಿ ಬಿದ್ದಿರೆ 
ಕರವ ಬಿದಿರೆ ಶೈಲಮಟ್ಟಿ 
ಉರುಳುತಿರಲು ದೆಸೆಗೆ ಕುಸುಮ 
ವರುಷದಂತೆಯುರುಳಿ ಭಗಣ ನಷ್ಟವಾದವು ೨ 


ಸುರರು ಭಾಪು ಢಿರುರೆ ಎನಲು 
ಹರಿಸುರೇಂದ್ರ ಜೀಯಮೆನಲು 
ಹರಸಿ ಮುನಿಗಳಕ್ಷತೆಗಳ ಸೂಸಿಯಿರುತಿರೆ 
ಇರದೆಯೆನ್ನ ಹೃದಯ ಕಮಲ 
ಪರಮ ಪೀಠದಲ್ಲಿ ಷಡ. 
ಕರಿಯ ವರನು ಒಪ್ಪಿ ಸೊಗಸಿ ರಾಜಿಸಿರ್ದನು 4 


ಎನ್ನ ಕಾಯವ ದಂಡಿಗೆಯ ಮಾಡಯ್ಯ. ಎನ್ನ ತಿರವ 


ಸೋರೆಯ ಮಾಡಯ್ಯ. ಎನ್ನ ನರವ ತಂತಿಯ ಮಾಡಯ್ಯ. 
ಎನ್ನ ಬೆರಳ ಕಡ್ಡಿಯ ಮಾಡಯ್ಯ. ಬತ್ತೀಸ ರಾಗವ ಹಾಡಯ್ಯ. 
ಉರದಲೊತ್ತಿ ಬಾರಿಸು ಕೂಡಲಸಂಗಮದೇವ. 


— ಬಸವಣ್ಣನವರು 


೫೫೫% 


ಸುಬೋಫ ಸಾರ ೪೩ 


ಮನದ ಬಲುಮೆ ಎಂದಿಗಪ್ಪುದೋ 
ರಾಗ : ಮಧ್ಯಮಾವತಿ 


ಎಡರು ಕಂಟಿಕಗಳು ಬಂದು 
ತೊಡರಿ ಕಾಡುವಲ್ಲಿ ಶಿವನ 
ಬಿಡದೆ ನೆನೆವ ಮನದ ಬಲುಮೆಯೆಂದಿಗಪ್ಪುದೋ ಪಃ 


ಹಸಿವು ತೃಷೆಗಳಸ್ಥಿ ತನುವ 
ಹೊಸೆದು ಹುಸಿಯ ಮಾಡುತಿರಲು 
ಬಿಸಿಲು ಕಾದು ಬೆಂಕಿಹತ್ತಿ ನೆತ್ತಿಯಡರಲು 
ಕುಸಿದು ಕುಗ್ಗಿ ಧರೆಗೆ ಬಿದ್ದು 
ಅಸುವನಳಿವ ಸಮಯದಲ್ಲಿ 
ಸಸಿನೆ ಬಿಡದೆ ಶಿವನ ನೆನೆವುದೆಂದಿಗಷ್ಟುದೋ ೧ 


ಶಿರವು ಹರಿದು ತುಂಡುಮಾಗಿ 
ಧರೆಗೆ ಉರುಳಿ ಬಿದ್ದ ಬಳಿಕ 
ಗುರುವೆ ಹರ ನಮಶ್ಶಿವಾಯ ಎನಲಿ ನಾಲಿಗೆ 
ಮರಳಿಯಾಚೆ ಕಡೆಯ ಮುಂಡು 
ಹೊರಳಿ ತಿವನ ಕಡೆಗೆ ಮಗುಚಿ 
ಕರವ ಮುಗಿವ ಮನದ ಬಲುಮೆಯೆಂದಿಗಪ್ಪುದೋ ೨ 


ಅಡವಿಯೊಳಗೆ ಸೊಕ್ಕಿದಾನೆ 
ತೊಡರಿ ಬಂದು ಅಡ್ಡಗಟ್ಟಿ 
ಕೆಡಹಿ ಕಾಲಿನಿಂದ ಮೆಟ್ಟಿ ಸುಂಡಿಲಿಂದಲಿ 
ಹಿಡಿದು ಸೀಳಿ ಹೋಳನೆರಡ 
ತೊಡಹಿ ಬೀಸುತಿರಲು ಶಿವನ 
ಬಿಡದೆ ನೆನೆವ ಮನದ ಬಲುಮೆಯೆಂದಿಗಪ್ಪುದೋ ೩ 


೪೪ 


ಶ್ರೀ ಮುಪ್ಪಿನ ಷಡಕ್ಷೇಗಳ 


ಓತು ನಿದ್ರೆಗೈಯುತಿರಲು 
ಭೀತಿ ಹಿಡಿಸಿ ಸ್ವಪ್ನದಲ್ಲಿ 
ಭೂತಬೇತಳಂಗಳ್ಳೆದಿ ಭೀಷ್ಮರೂಪಿನಿಂ 
ಘಾತಿಸುತ್ತಿರಲು ಮನವು 
ಯಾತಕಂಜದಂತೆ ಭೂತ. 
ನಾಥನಡಿಯ ನೆನೆವ ಬಲುಮೆಯೆಂದಿಗಪ್ಪುದೋ 


ಅಡವಿಯಲ್ಲಿ ಬರುವ ಪಥದಿ 
ಸುಡುತ ಬಂದು ಕಾಡ ಬೇಗೆ 
ಅಡರಿ ತನುವನೆಲ್ಲ ಮುಸು* ಹೋಹುವಾಗಲು 
ಕೆಡೆದು ಉರುಳಿ ತನುವು ಪ್ರಾಣ 
ಬಿಡುವ ಸಮಯದಲ್ಲಿ ಶಿವನ 


ಬಿಡದೆ ನೆನೆವ ಮನದ ಬಲುಮೆಯೆಂದಿಗಪುದೋ 


ಜ್ವರಗಳಡಸಿ ತನುವ ಸುಟ್ಟು 
ಹರಿಯ ಮುರಿಯ ಮಾಡುತಿರಲು 
ಬಿರಿದು ತನುವು ಬಾಹುಭಗದಳಂಗಳಿಂದಲಿ 
ಚರಿಸದಂತೆ ಏಳದಂತೆ 
ಉರುಳದಂತೆ ಮಾಡುವಾಗ 
ಹರನ ನೆನೆವ ಮನದ ಬಲುವೆಯೆಂದಿಗಪ್ಪುದೋ 


ನಡೆವ ನುಡಿವ ಕೊಡುವ ಉಂಬ 
ಉಡುವ ತೊಡುವ ನಿದ್ರೆ ಪ್ರಾಣ 
ಬಿಡುವ ಸಮಯದಲ್ಲಿ ತಿವನ ನೆನೆವ ಮನವನು 
ಮೃಡಷಡಕ್ಷರಾಂಕ ನಿಮ್ಮ 
ಬಿಡದೆ ಬೇಡುತಿಹೆನು ನಾನು 
ಕೆಡುವ ಸಕಲವಾದ ಪದಗಳನ್ನು ಒಲ್ಲೆನು 


p 


ಸುಬೋಧ ಸಾರ ಳಃ 


ಎನಿಸೆನಿಸೆಂದರೆ ನಾ ಧೃತಿಗೆಡೆನಯ್ಯ. ಎಲುದೋರಿದರೆ, 
ನರಹರಿದರೆ, ಕರುಳು ಕುಪ್ಪಳಿಸಿದರೆ, ನಾ ಧೃತಿಗೆಡೆನಯ್ಯ. 
ತಿರ ಹರಿದು ಅಟ್ಟಿ ನೆಲಕ್ಕೆ ಬಿದ್ದರೆ, ನಾಲಿಗೆ ಕೂಡಲಸಂಗ 
ಶರಣೆನುತಿದ್ದಿತಯ್ಯ. 


— ಬಸವಣ್ಣನವರು 


ಬಾ ಬು ಬ್ಬ 


ಮನವನಿಡಲಿಕಾಗದು 


ರಾಗ : ಭೈರವಿ — ತಾಳ ;: ರೂಕಕ 


ತಪವ ವಿದ್ಯೆ ಸಾಸಯೋಗ 
ಜಪವ ವ್ರತವ ನಡಿಸಬಹುದು 
ಗುಪಿತ ಲಿಂಗದಲ್ಲಿ ಮನವನಿಡಲಿಕಾಗದು ಪಃ 


ಶೈಲತಟಿಗಳಲ್ಲಿ ಪರ್ಣ- 
ಶಾಲೆಯನ್ನು ಕಟ್ಟಿ ಕಂದ- 
ಮೂಲ ಫಲವ ಸವಿದು ತಪವ ಮಾಡಿ ವಿದ್ಯದ 
ಜಾಲವನ್ನು ಕಲಿತು ಇಂದ್ರ- 
ಜಾಲಗಳನು ತೋರಬಹುದು 
ಮೇಲೆ ಲಿಂಗದಲ್ಲಿ ಮನವನಿಡಲಿಕಾಗದು ೧ 


ದೊರದೃಷ್ಟಿ ದೂರಶ್ರವಣ 
ಮಾರಣಾದಿ ಮಂತ್ರತಂತ್ರ 
ಏರಿ ಗಗನದಲ್ಲಿ ಚರಿಸೆ ತನ್ನ ಆಲಿಗೆ 
ತೋರುವದನು ಪಡೆಯ ಬಹುದು 
ಮಾರಿ ಯಕ್ಷಿಣಿಯರ ರಚಿಸಿ 
ಸೇರಿ ಲಿಂಗದಲ್ಲಿ ಮನವನಿಡಲಿಕಾಗದು ೨ 


೪೬ ತ್ರೀ ಪುಪ್ಪಿನ ಷಡಕ್ಷರಿಗಳ 


ಹುಲಿಯ ಕೂಡ ಸೆಣಿಸ ಬಹುದು 
ಮಲೆತ ಗಜದ ಇದಿರಿನಲ್ಲಿ 
ಚಲಿಸದಂತೆ ನಿಂದು ಕಾದ ಬಹುದು ಸಿಂಹದ 
ಅಲಗ ಬಹುದು ಮೀಸೆಯನ್ನು 
“ಉಳಿದ; ಸಾಸವಂತದಿರಲಿ 
ಒಲಿದು ಲಿಂಗದಲ್ಲಿ ಮನವನಿಡಲಿಕಾಗದು a 


ಹುಂಭಕಾದಿ ಯೋಗದಿಂದ 
ಕುಂಭಿಣಿಯನು ಸಹಜ ಬಿಟ್ಟು 
ಆಂಬರವನು ಏರಬಹುದು ಆದಿಯಿಲ್ಲದೆ 
ಸಂಭ್ರಮದಲಿ ನಿತ್ಯಳೋಟಿ 
ತುಂಬ ಜಪವ ನಡಿಸಬಹುದು 
ನಂಖ ಲಿಂಗದಲ್ಲಿ ಮನವನಿಡಲಿಕಾಗದು ೪ 


ಅನ್ಯವಾಕ್ಯವನ್ಯ ಜಪವ. 
ನನ್ಯದೈವಗಳನು ಬಿಟ್ಟು 
ಉನ್ನತದಲಿ ನಡಿಸ ಬಹುದು ಸಕಲ ವ್ರತವನು 
ಚೆನ್ನ ಷಡಳ್ತರಾಂಕ ಲಿಂಗ 
ತನ್ನ ತಾನೆ ಒಲಿಯದನಕ 
ಇನ್ನು ಲಿಂಗದಲ್ಲಿ ಮನವನಿಡಲಿಕಾಗದು ೫ 


ಏನಾದರೆಯು ಸಾಧಿಸ ಬಹುದು. ಮತ್ತೇನಾದರೆಯು 
ಸಾಧಿಸ ಬಹುದು, ತಾನಾರೆಂಬುದ ಸಾಧಿಸಲಾಗದು ಕೂಡಲ 
ಸಂಗಮ ದೇವರ ಕರುಣವುಳ್ಳವಂಗಲ್ಲದೆ. 


—ಬಸವಣ್ಣನವರು 


ಸುಬೋಧ ಸಾರ ೪೭ 


*ಿವಿಯನೊಡ್ಡಿ ಕೇಳಲಾಗದು 
ರಾಗ : ಧನ್ಯಾಸಿ 


ಅಂದಿನವರಿಗಿಂದಿನವರು 
ಹೊಂದಿ ಹೋಲಲರಿಯರೆಂಬ 
ಕುಂದು ನುಡಿಯ *ಿವಿಯನೊಡ್ಡಿ ಕೇಳಲಾಗದು ॥ಪ 


ಕಡಿದ ಶಿರವ ಪಡೆದರವರು 
ಮಡಿದ ನರನ ಪಡೆದರವರು 
ಜಡಜಸಖನ ತಡೆದರವರು ಇಂದಿನವರುವೆ 
ಕಡಿದ ತಿರವ ಜಡಜಸಖನ 
ಪಡೆಯ ತಡೆಯಲಾರರೆಂಬ 
ಜಡರ ನುಡಿಯ *ವಿಯನೊಡ್ಡಿ ಕೇಳಬಾರದು ೧ 


ಸುಟ್ಟಿ ಬೀಜ ಬೆಳೆದರವರು 
ಕೆಟ್ಟ ಕಣ್ಣ ಪಡೆದರವರು 
ನೆಟ್ಟ ಕೊರಡ ಚಿಗಿತರವರು ಇಂದಿನವರುವೆ 
ಸುಟ್ಟ ಕೆಟ್ಟ ನೆಟ್ಟ ಕೊರಡು 
ದೃಷ್ಟವಾಗದಿವರಿಗೆಂಬ 
ಭ್ರಷ್ಟನುಡಿಯ ಕವಿಯನೊಡ್ಡಿ ಕೇಳಲಾಗದು ೨ 


ತನುವ ಕೊಟ್ಟರಂದಿನವರು 
ಧನವ ಕೊಟ್ಟರಂದಿನವರು 
ವನಿತೆಯರನು ಕೊಟ್ಟರಂದು ಇಂದಿನವರುಪೆ 
ತನುವ ಧನವ ವನಿತೆಯರನು 
ಇನಿತನೀಯಲಾರರೆಂಬ 
ಬಿನುಗು ನುಡಿಯ ಕಿವಿಯನೊಡ್ಡಿ ಕೇಳಲಾಗದು ೩ 


ಲ್ಲ ತ್ರೀ ಮುಪ್ಪಿನ ಷಡಕ್ತರಿಗಳ 


ತಲೆಯ ಕೊಟ್ಟರಂದಿನವರು 
ಹೊಳೆಯ ತಡೆದರಂದಿನವರು 
ಚಲುವ ಮಗಳ ಮುಡಿಯ ಕೊಟ್ಟರಿಂದಿನವರುವೆ 
ತಲೆಯ ಹೊಳೆಯ ಮಗಳ ಮುಡಿಯ 
ಒಲಿದು ತೋರಿ ಕೊಡರು ಎಂಬ 
ಹೊಲೆಯ ನುಡಿಯ ಕಿವಿಯನೊಡ್ಡಿ ಕೇಳಲಾಗದು ೪ 


ಅಂದಿಗೊಬ್ಬ ಶಿವನು ಮೇಣು 
ಇಂದಿಗೊಬ್ಬ ತಿವನದುಂಟು 
ಎಂದು ನುಡಿದ ಪಾತಕರ್ಗೆ ನರಕ ತಪ್ಪದು 
ಅಂದಿನವರು ಇಂದಿನವರು 
ಎಂದು ನುಡಿಯಬೇಡ ನಿನಗೆ 
ತಂದೆ ಷಡಕ್ಟರಿಯ ಲಿಂಗ ಕುಂದದೊಲಿವನು ೫ 


ಅಂದಿನವರು ಇಂದಿನವರೆಂಬ ಸಂದೇಹಿಗಳಿಗೆ ಸಂದೇಹ 
ಮುಂದುಗೂಡಿಪ್ಪುದು ನೋಡಾ ! ಅಂದೊಂದು ಪರಿ 
ಇಂದೊಂದು ಪರಿಯೆ ಗುರು ಲಿಂಗ ಜಂಗಮ ? ಅಂದೊಂದು 
ಪರಿ ಇಂದೊಂದು ಪರಿಯೆ ಪಾದೋದಕ ಪ್ರಸಾದ? 
ಅಂದೊಂದು ಪರಿ ಇಂದೊಂದು ಪರಿಯೆ ತರಣಲಿಂಗಸಂಬಂಧ? 
ಅಂದೊಂದು ಪರಿ ಇಂದೊಂದು ಪರಿಯೆ ಆರಿವು ಆಚರಣೆ? 
ಅಂದೊಂದು ಪರಿ ಇಂದೊಂದು ಪರಿಯೆ ಸ್ಥಳ ಹುಳಂಗಳು ? 
ಅಂದೊಂದು ಪರಿ ಇಂದೊಂದು ಪರಿಯೆ ಸೌರಾಷ್ಟ್ರ ಸೋಮೇ 
ಶ್ವರ ಲಿಂಗವು? 


—ಅದಯ್ಯನವರು 


ಜೇ ೫ ೫ 


ಸುಬೋಧ ಸಾರ ೪೯ 
ನಿಮ್ಮ ನಿಜಪದ 
ರಾಗ : ಜಂರುಖಾಟಿ 


ಲೋಕದವರ ಭಕ್ತಿಯುತ್ತ 
ಸಾಕು ಸೊಗಸದೆನಗೆ ನಿನಗೆ 
ಏಕವಾಹ ಪರಿಯ ಮನವ ಬಯನಸುತಿರ್ಪೆನು ಪಃ 


ಎನ್ನ ಒಡೆಯ ಎನ್ನ ದೇವ 
ಎನ್ನ ಕರ್ತ ಬಂದನೆಂದು 
ಉನ್ನತಾಸನವನು ಇಕ್ಕಿ ಕೈಯ ಮುಗಿವರು 
ಹೊನ್ನು ಹೆಣ್ಣು ಹಿಡಿದು ಮೇಲೆ 
ಚುನ್ನವಾಡುತಿಹರು ಅವರ 
ಭಿನ್ನ ಭಕ್ತಿ ಸಾಕು ಸೊಗಸುದೋರದೆನ್ನೊಳು ೧ 


ಲೀಲೆಯಿಂದ ಮನೆಗೆ ಕರೆದು 
ಹಾಲು ತುಪ್ಪಗಳನು ನೀಡಿ 
ವೀಳೆಯವನು ಕೊಡುವ ಭಕ್ತಿಯಿಂದಲಿರ್ಪರು 
ಮೇಲೆ ವನಿತೆ ಧನವು ಭೂಮಿ 
ಮಾಲೆಯೊಳಗೆ ಸಿಲ್ಕಿ ನಲಿದು 
ಲೋಲವಾಡುವವರ ಭಕ್ತಿ ಸಾಕು ಸೊಗಸದು 


ಇಚ್ಛೆಯಿಲ್ಲದಿರಲು ಅವರು 
ಮೆಚ್ಚಿ ಪೂಜೆ ಮಾಡುತಿಹರು 
ನಿಚ್ಚ ನಿಚ್ಚ ಕಂಡು ತಮ್ಮ ದುರ್ಗುಣಂಗಳ 
ಬಿಚ್ಚಿ ಎತ್ತಿ ನುಡಿಯೆ ಮೋರೆ 
ಕಿಚ್ಚಿನಂತೆ ಮಾಡುತಿಹರು 
ಹುಚ್ಚರುಗಳ ಭಕ್ತಿ ಸಾಕು ಎನಗೆ ಸೊಗಸದು ೩ 


ಓ 


೫೦ 


ತ್ರೀ ಮುಪ್ಪಿನ ಷಡಕ್ಷರಿಗಳ 


ಒಳ್ಳಿತಾಗಿ ಓದಿ ಹಾಡಿ 
ಲಲ್ಲೆನುಡಿಯ ನುಡಿಯಲವರ 
ಎಲ್ಲಿ ಗಮಿಸಬೇಡಿ ನೀವು ನಮ್ಮ ಮನೆಯೊಳು 
ಇಲ್ಲ ಕ್ಷಮಿಸಿ ಎಂದು ಬಳಿಕ 
ಎಳ್ಳಿನನಿತು ವಿಗಡ ತೋರ್ವ 
ಹೊಳ್ಳುಗಳು ಅವರ ಭಕ್ತಿ ಸಾಕು ಸೊಗಸದು 


ಮರ್ತ್ಯರುಗಳು ಮಾಳ್ಪ ಭಕ್ತಿ 

ವ್ಯಕ್ತವಾಗಿ ತೋರದೆನಗೆ 

ನಿತ್ಯವಾಗಿ ತೋರುತಿಹುದು ನಿಮ್ಮ ನಿಜಪದ 

ನಿತ್ಯ ನಿಮ್ಮ ಚರಣಯುಗವ 

ಚಿತ್ತ ಮೆಚ್ಚಿ ಅಗಲದಂತೆ 

ಕರ್ತು ಶಿವಷಡಕ್ಷರಾಂಕ ಮಾಡು ಎನ್ನನು 
ಜೇ ತ ತೇ 


ಭೋಗ ಹರಿದು ಹೋಗಲಿ 
ರಾಗ : ಸುರುಟಿ . ತಾಳ: ರೂಪಕ 
ಧರೆಯ ಸುಖದ ಭೋಗವೆನಗೆ 
ಹರಿದು ಹೋಗಲಯ್ಯ ನಿಮ್ಮ 
ಚರಣಳಕಮಲದಲ್ಲಿ ಮನವು ಮಗ್ಗವಾಗಲಿ ॥ಪಃ 


ಒಡೆದ ಗಡಿಗೆ ಹರಿದ ಜೋಳಿ- 
ಗೆಡದ ಕೈಯ್ಯ ಮುರಿದ ಕೋಲು 
ಹಿಡಿದು ಊರನೆಲ್ಲ ತಿರಿದು ತಂದು ನೋಡಲು 
ಒಡಲಿಗಾಗದಂತೆ ಮಾಡು 
ಪೊಡವಿಯೊಳಗೆ ಸುಖವ ಮೆಚ್ಚಿ 
ಒಡೆಯ ನಿಮ್ಮ ಮರೆದು ಭವಕೆ ಬೀಳಲಾರೆನು ೧ 


ಅ 


ಸುಬೋಧ ಸಾರ ೫೧ 


ಊರನೆಲ್ಲ ತಿರಿದು ಒಡಲ 
ಪೂರನುಂಬೆನೆನಲು ಮಧ್ಯ 
ದಾರಿಯಲ್ಲಿ ತಿರಿದುದೆಲ್ಲ ಚೆಲ್ಲಿಹೋಗಲಿ 
ಮೀರಿಯಾಚೆ ಪುರವ ತಿರಿಯೆ 
ಯಾರು ಇಲ್ಲ ಎನಲಿ ಎನಗೆ 
ಮಾರಹರನ ನೆನೆವುದಿಂತುಟಿಲ್ಲದಾಗದು ೨ 


ಹಳೆಯ ಅರಿವೆ ರಗಟೆಗಳನಮು 
ಬಲಿದು ಗಂಟನಿಕ್ಕಿ ಹೊದೆಯೆ 
ಚಳಿಯದಾಗಲೊಂದು ಕಡೆಗೆ ಸಾಲದಂದದಿ 
ಕಳೆಯುತಿರಲು ಅದರೊಳರ್ಧ 
ಇಲಿಗಳೆಳೆದು ಒಯ್ಯುತಿರಲಿ 
ಒಲಿದು ನಿಮ್ಮ ಚರಣ ನೆನೆವುದಿಂತುಬಾಗದು ೩ 


ಒಡೆಯರುಗಳ ಮಠಣಳೆ ಬರಲು 
ಜಡಿದು ಜರಿದು ನೂಕಲೆನ್ನ 
ಒಡನೆಯೊರ್ವರುಗಳ ಕೀಳಿನಲ್ಲಿ ಸೇರಲು 
ಕಡೆಗೆ ಅಟ್ಟಿ ಲವರು ಹಾಳು 
ಗುಡಿಗೆ ಬರಲು ಸೋರುತಿರಲು 
ಒಡೆಯ ನಿಮ್ಮ ನೆನೆವುದಿಂತುಟಿಲ್ಲದಾಗದು ೪ 


ಅಂಗಳದೊಳು ನಿಲ್ಲಲಿಕ್ಕೆ 
ಹಿಂಗಿದವನು ಕಳ್ಳನೆಂದು 
ಹಿಂಗಿ ಹೋಗೊಳಕಡೆಗೆಯೆಂದು ನುಡಿಯಲೆಲ್ಲರು 
ಹೀಂಗೆಯಾಗದನಕ ಜನರ 
ಸಂಗ ಬಿಡದು ಷಡಕ್ಷರಿಯ 
ಲಿಂಗದಂಥ) ನೆನೆವುದಿಂತುಟಿಲ್ಲದಾಗದು ೫% 


೫೨ ಶ್ರೀ ಮುಪ್ಪಿನ ಷಡಕ್ಟರಿಗಳ 


ಆತೆಯೆಂಬ ಪಾಶದಲ್ಲಿ ಭವಬಂಧನವಾಗಿರ್ದೆನಯ್ಯ ! 
ಸಕೃತು ನಿಮ್ಮ ನೆನೆಯಲು ಎನಗೆ ತೆರಹಿಲ್ಲವಯ್ಯ ! ಕರುಣಾ 
ಕರ ಅಆಭಯಾಕರ ವರದಾನಿ ಕರುಣಿಸಯ್ಯ ! ಸಂಸಾರಬಂಧನ 
ವನು ಮಾಣಿಸಿ ಎನಗೆ ಕೃಪೆ ಮಾಡಿ ನಿಮ್ಮ ಶ್ರೀಪಾದಪದ್ಮದಲ್ಲಿ 
ಭ್ರಮರನಾಗಿರಿಸು ಭಕ್ತಜನಮನೋವಲ್ಲಭ ಕೂಡಲಸಂಗಮ 
ದೇವ: — ಬಸವಣ್ಣನವರು 


ಇ ಬೂ ಬ 


ಭಕ್ತಹೃದಯವಾಸ 
ರಾಗ: ಪೂರ್ವಿ ೨. ತಾಳ : ರೂಪಕ 
ಪುಣ್ಯತೀರ್ಥ ಪಣ್ಯಕ್ಲೇತ್ರ 
ಪುಣ್ಯಶೈಲದಲ್ಲಿ ಮೂರು- 
ಕಣ್ಣನಿಲ್ಲ ಭಕ್ತರುಗಳ ಹೃದಯವಾಸನು ॥ಪ॥ 


ತೀರ್ಥಪಕ್ಲಿ ಕೃಷ್ಣವೇಣಿ 
ತೀರ್ಥ ಗಮ್ಯ ತುಂಗಭದ್ರೆ 
ತೀರ್ಥ ಕೋಟಿ ಭಾಗಿರಥಿಯು ಭೀಮರಥಿಗಳು 
ತೀರ್ಥ ಗೋಪ ಯಮುನೆ ಮೊದಲು 
ತೀರ್ಥ ಗಳನು ತಿರುಗುತಿರಲು 
ತೀರ್ಥ ಗಳಲ್ಲಿಲ್ಲ ಭಕ್ತರಲ್ಲಿಯಿಪ್ಪನು ೧ 


ಹಾತಿ ನೀಲಕಂಠ ಸುರಾ- 
ಮೇಶ ಕಾಂಚಿ ಗೋವುಕರ್ಣ 
ಈಶ ನದಿಗಳಿಪ್ಪ ಗುಹೆಯು ಹಿಮದ ಕೇದಾರ 
ದೇಶಗಳನು ತಿರುಗಿ ಅವನ 
ವಾಸವನ್ನು ಅರಿಯರವರು 
ಈಶನಿಹನು ಭಕ್ತರುಗಳ ಹೃದಯವಾಸದಿ ೨ 


ಸುಬೋಧ ಸಾಕ ೫೩ 


ಅನಿಲನೀಲ ಕಾರ್ತಿಕಾದ್ರಿ 
ಪುನಸುರತ್ನ ತೈಲವಾದಿ 
ಇನಿತನೆಲ್ಲ ತಿರುಗುತಿಹರು ಶಿವನನರಸುತೆ 
ಇನಿತು ಸಾಧಕರುಗಳೆಲ್ಲ 
ಘನಷಡಕ್ಷರಾಂಕನಿರ್ಪ 
ಅನುವನರಿಯರವರು ಭಕ್ತರಲ್ಲಿಯೆಂಬುದ ತಿ 


ಕೃತಯುಗದಲ್ಲಿ ಕೇದಾರವೆಂಬ ಮೂಲಸ್ಥಾನ. ತ್ರೇತಾ 
ಯುಗದಲ್ಲಿ ವಾರಾಣಸಿ ಎಂಬ ಮೂಲಸ್ಥಾನ. ದ್ವಾಪಾರ 
ಯುಗದಲ್ಲಿ ವಿರೂಪಾಕ್ಷನೆಂಬ ಮೂಲಸ್ಥಾನ. ಕಲಿಯುಗ 
ದಲ್ಲಿ ಪರ್ವತವೆಂಬ ಮೂಲಸ್ಥಾನ. ಇಂತೀ ನಾಲ್ಕು ಮೂಲ 
ಸ್ಥಾನ. ನಾನಾ ಸ್ಥಾನವ ಮೆಟ್ಟಿದೆ ಜಂಗಮವೇ ಲಿಂಗವೆಂದು 
ನಂಬಿದೆ ಕೂಡಲಸಂಗಮದೇವ. — ಬಸವಣ್ಣನವರು 


ಜೇ ೫ ತೇ 


ಏನನೋದಿ ಏನು ಫಲ 

ರಾಗ : ಕೇದಾರಗೌಳ -- ತಾಳ : ರೂಪಕ 
ಎನಿಸನೋದಿ ಫಲವದೇನು 

ಎನಿಸ ಹೇಳಿ ಫಲವದೇನು 

ಮನಸು ತನ್ನ ದುರ್ಗುಣಗಳ ಬಿಡದು ತಿವ ಶಿವ |ಪ। 
ಇಂದುಧರನ ಚರಣದಲ್ಲಿ 

ಹೊಂದಿ ಸುಖದೊಳಿರದು ಮನವು 

ಕುಂದದನ್ಯ ವಿಷಯದತ್ತ ಹರಿವುದೆಂತೆನೆ 

ಒಂದು ತುನಿಯ ಹಿಡಿದು ತಂದು 

ಆಂದಣವನು ಏರಿಸಿರಲು 

ಮುಂದೆ ಅಡಗ ಕಂಡು ನೆಗೆದ ಮಾಳ್ಕೆಯಾಯಿತು ೧ 


೫೪ ತ್ರೀ ಮುಪ್ಪಿನ ಷಡಕ್ತರಿಗಳ 


ಸೊಗಸಿ ಶಿವನ ಮಂತ್ರವನ್ನು 
ನೆಗಳುವದಳೆ ಯೆನ್ನ ಜಿಹ್ವೆ 
ಸೊಗಡಿಸುವದು ಕೀಳು ನುಡಿಯೆ ಒಲಿವುದೆಂತೆನೆ 
ಹಗಲು ಇರುಳು ತನ್ನ ಬಾಯಿ 
ಸಿಗುವುದರಿಯದಂತೆ ನಾಯಿ 
ಜಗುಳುವುದಳೆಯಲಸದಂತೆ ಜಿಹ್ನೆಯಲಸದು ೨ 


ಮಂಗಳಾತ್ಮ ಷಡಕ್ಷರಿಯ 
ಲಿಂಗದಡಿಯ ಪೂಜಿಸುವಡೆ 
ಹೊಂಗಿ ಮನವು ಸೃಸ್ಥಿರವನು ಐದದೆಂತೆನೆ 
ಹಿಂಗದೊಲಿದು ಘನಸುಗಂಧ 
ಸಂಗಡಿಸುತ ತೊಡೆಯೆ ಹಂದಿ 
ಹಾಂಗೆಯಿರದೆ ಗಂಜಕ್ಕೆ ಓಡುವಂದದಿ a 


ಓದಿದರೇನು ಕೇಳಿದರೇನು ತಿವಪಥವನರಿಯದನ್ನಕ್ಕ ? 
ಓದಿತ್ತು ಕಾಣಿರೋ ಶುಕನು ತಿವಜ್ಞಾನವರಿಯದನ್ನಕ್ಕ. ಓದಿದ 
ಫಲವು ಮಾದಾರ ಚನ್ನಯ್ಯಂಗಾಯಿತ್ತು ಕೂಡಲಸಂಗಮ 
ದೇವ. — ಬಸವಣ್ಣನವರು 


೫೩೫೫ 


ಎನಗೆ ದೊಡ್ಡಿತೆ 
ರಾಗ : ಮಂಗಳಕಾರಿ 


ಧಕೆಯೊಳಾನು ತನುವ ಧರಿಸಿ 
ಗಿರಿಯು ಶರಧಿ ಸರಸಿಜಾಂಡ- 
ವರಿಯೆ ದೊಡ್ಡಿ ತಾದವೈಸೆ ಎನಗೆ ದೊಡ್ಡಿತೆ ॥ಪ॥ 


ಕುಜೋಧ ಸಾರ ೫೫ 


ಮೊಟ್ಟೆಯನ್ನು ಹೊತ್ತ ನರನು 
ತಿಟ್ಟಿನಿಳಿಯಲಾರದಂತೆ 
ಸೃಷ್ಟಿಯೊಳಗೆಯುದಿಸಿ ನಾನು ಕಷ್ಟತನುವನು 
ತೊಟ್ಟಿದೆಸೆಗಳಿಂದ ಧರೆಯು 
ಘಟ್ಟಿ ಬೆಟ್ಟ ಗಿರಿಗಳೆಲ್ಲ 
ತ್ರೇಷ್ಠವಾದವೈಸೆ ಮಳಲಗುಪ್ಪೆಯೆನಗಿವು ೧ 


ಕೋಳದೊಳಗೆ ಸಿಲುಕಿದವನು 
ಕಾಲ ನೆಗಹಿ ನೆಗೆವುದಕ್ಕೆ 
ಮೇಲಕೈದದಂತೆ ತನುವನಾಂತಕಾರಣ 
ಏಳು ವಾರಿಧಿಗಳು ತನಗೆ 
ಕಾಲಿನಲ್ಲಿ ಮಳಲೊಳೆಳೆದು 
ಕಾಲುವೆಗಳ ಹಾಗೆ ಎನಗೆ ದೊಡ್ಡಿತಪ್ಸುದೆ ೨ 


ಕೀರ ಪಂಜರದೊಳು ಸಿಲುಕಿ 
ಹಾರಲಾರದಂತೆ ಎನಗೆ 
ವಾರಿಜೋದ್ಭವಾಂಡವೆಲ್ಲ ದೊಡ್ಡಿತಪ್ಪುದೆ 
ಮಾರವೈರಿ ಷಡಕ್ಷರಿಯು 
ಮೀರಿ ಎನಗೆ ಮುನಿದು ದೊಡ್ಡ 
ಘೋರತನುವ ತೊಡಿಸಿ ತಾನು ಕೊಟ್ಟಿ ಕಾರಣ 4 


ಅಕಟಕಟ, ಶಿವ ನಿನಗಿನಿತು ಕರುಣವಿಲ್ಲ. ಅಕಟಕಟ, 
ಶಿವ ನಿನಗಿನಿತು ಕೃಪೆಯಿಲ್ಲ. ಏನೆ ಹುಟ್ಟಿಸಿದೆ ಇಹಲೋಕ 
ದುಃಖಯ ಪರಲೋಕ ದೂರನ ? ಏಕೆ ಹುಟ್ಟಿಸಿದೆ ಕೂಡಲ 
ಸಂಗಮದೇವ ಹೇಳಯ್ಯ, ಎನಗಾಗಿ ಮತ್ತೊಂದು ತರುಮರಾದಿ 
ಗಳಿದ್ದಿಲ್ಲವೆ? — ಬಸವಣ್ಣನವರು 


ಶ್ರೀ ಮುಪ್ಪಿನ ಷಡಕ್ಟರಿಗಳ 


ನಿಮ್ಮನರಿಯದೆ 
ರಾಗ : ವಸಂತ 


ಹಲವು ವಿದ್ಯೆ ಹಲವು ಶಾಸ್ತ್ರ 
ಹಲವು ಮಂತ್ರಗಳನೆ ಕಲಿತು 
ಹಲವು ಭವಣೆ ಬಂದರೈಸೆ ನಿಮ್ಮನರಿಯದೆ ಪ 


ಸುರಪಧನುಸು ಇಂದ್ರಜಾಲ 
ತುರಗಯಾಗ ಯಕ್ಷ ವೈಸೆ 
ಕೊರಳು ಬೆರಳು ಅಗ್ನಿ ಉದರ ಸ್ತಂಭವೆಲ್ಲವ 
ಆರಿವುತಿರ್ಪೆ: ಮರುಳೆ ನೀನು 
ಗಿರಿಯನಗುಳಿ ಇಲಿಯ ಹಿಡಿದ 
ಪರಿಗಳ್ಳೆಸೆ ಏನು ಸುಖವು ಹೇಳು ಪಾಠಕ ೧ 


ಛಂದ ಗಣಿತ ಧಾತುಕೋಶ 
ಮುಂದೆ ಪಂಚಕಾವ್ಯ ಮಾಘ 
ವೊಂದು ಉಳಿಯದಂತೆ ಕಲಿಯುತಿರ್ವೆಯದರಿನಿಂ 
ಒಂದು ಕಾಳು ನೆಲ್ಲಿಗಾಗಿ 
ಮಂದರಾದ್ರಿಯನಿತ ಜೋಳ 
ತಂದು ತೂರುತಿರ್ಪ ನರನ ಮಾಳ್ಕೆ ಪಾಠಕ ೨ 


ಧರೆಯೊಳಖಳ ಮಂತ್ರಗಳನು 
ಬರೆದು ಕಲಿಯುತಿರ್ಪ ನೀನು 
ಹಿರಿಯ ಗುಡಿಯ ಕೆಡಹಿ ಮೊಳೆಯ ಪಡೆದ ಮಾಳ್ಕೆಯಿಂ 
ಅರಿದು ಷಡಕ್ಷರಿಯ ವರನ 
ಪರಮ ಮಂತ್ರವನ್ನು ಜಪಿಸೆ 
ಹರುಷ ನಿಧಿಯ ಪಡೆದ ಮಾಳ್ಕೆ ಕೇಳು ಮಾನವ ೩ 


ಸುಬೋಧ ಸಾರ ೫೭ 


ಆಡಿದರೇನು, ಹಾಡಿದರೇನು, ಓದಿದರೇನು, ತ್ರಿವಿಧ 
ದಾಸೋಹವಿಲ್ಲದನ್ನಕ್ಕ ? ಆಡದೆ ನವಿಲು? ಹಾಡದೆ ತಂತಿ? 
ಓದದೆ ಗಿಣಿ? ಭಕ್ತಿಯಿಲ್ಲದವರನೊಲ್ಲ ಕೂಡಲ ಸಂಗಮದೇವ. 


ಹ ಬಸವಣ್ಣನವರು 


% ಶೇ 


ಧರೆಯ ಭೋಗವ್ತಿ ರ 
ಭೋಗ ಷಟ್ಟದಿ 


ಧರೆಯ ಭೋಗದಸ್ಥಿ ರವನು 
ಅರಿವ ಹಾಗೆ ಪೇಳ್ದೆ ಕೇಳು 
ಅರಿದು ತಿಳಿದು ಮರೆದು ಶಿವನ ಭಜಿಸು ಸಂತತ ಪಃ 


ಪುರದೊಳೋರ್ವ ವಿದ್ಯೆಧರನು 
ಹಿರಿದು ದಿವಸ ದೊರೆಯ ಕಾದು 
ಹೊರಡದಿರಲು ಒಂದು ತಂತ್ರ ನೆನೆದನೆಂತೆನೆ 
ಸುರರ ಚರನು ಹೊರಗೆ ಬಂದು 
ಪುರದ ಬಾಗಿಲೊಳಗೆ ನಿಂದು 
ದೊರೆಯ ಬರಲು ಹೇಳಿರೆಂದು ವನಕೆ ಬಂದನು ೧ 


ಓಡಿ ಹೋಗಿ ದೊರೆಗೆ ಹೇಳೆ 
ನೋಡಿ ಬನ್ನಿರೆನುತ ಕಳುಹೆ 
ನೋಡಿ ಬಂದು ಜೀಯ ದಿಟಿವು ಎನುತ ಹೇಳಲು 
ಗಾಡನೆದ್ದು ಗಜದ ಶಿರದಿ 
ರೂಢನಾಗಿ ಸೇನೆ ಸಹಿತ 
ಓಡಿ ಬರಲು ವನದ ಮಧ್ಯದೊಳಗೆ ಸಂದಣಿ ೨ 


೫೪ 


ಶ್ರೀ ಸುಪ್ಪಿಸ ಸಡಕ್ಷಿಣಳ 


ಅನಿತರಿಂದ ಮುಂದೆ ಬರಲು 
ಕನಕಮಯದ ಬಾಗಿಲಲ್ಲಿ 
ಮಿನುಗುತಿರ್ಪ ಮೇಲು ಕೋಟಿ ರತ್ನ ಕ ಲಶವು 
ಅನಿತರಿಂದ ಮುಂದೆ ಬರಲು 
ಕನಕಪೀಠದಲ್ಲಿ ಇಂದ್ರ- 
ನನುಪಮದ ಸುವೋಲಗವನು ನೃಪತಿ ಕಂಡನು ೩ 


ಆವದಾವ ಕಡೆಗೆ ನೋಡೆ 
ತೀವಿದಾನೆ ಕುದುರೆ ಮಂದಿ 
ಭಾವಿಸಲೈ ಅರಿದು ಕನಕ ರಥಗಳಿರ್ಪವು 
ದೇವ ತನ್ನೆಯರುಗಳಖಳ 
ತೀವಿಯಿರಲು ಓಲಗದೊಳು 
ಭೂಮಿಯಾಣ್ಮ ಕಂಡು ತಲೆಯ ತೂಗುತಿರ್ದನು ೪ 


ತಳಿತ ಸತ್ತಿಗೆಗಳು ಕೋಟಿ 
ಬಳಸಿಯಲ್ಲಿಯೊಪ್ಪುತಿಹವು 
ಮಿಳಿತ ಚಾಮರುಗಳು ಕೋಟಿ ಢಾಳಿಸುತ್ತಿರೆ 
ಬಳಸಿ ಸುರರು ಯಕ್ಷರುಗಳು 
ಹುಳಿತು ಇರಲು ಓಲಗದೊಳು 
ಒಳಗೆಯೊಳಗೆ ನೃಪತಿ ಹೆದರಿ ಸೈಯ ಮುಗಿದನು ೫ 


ಕೈಯ ಮುಗಿದು ಕುಳ್ಳರಿಸುತ 
ಜೀಯ ಇದುವೆ ವಿದ್ಯೆಯೆನಲು 
ಒಯ್ಯನೆಲ್ಲ ಬಯಲು ಮಾಡಿ ಹೋಗಲಾ ನೃಪಂ 


, ಮೈಯ ಮರೆದು ಚಿರಗುವಟ್ಟು 


ಜೀಯ ಇದುವೆ ಚೋದ್ಯವೆನಲು 
ಪೊಗಳೆ ಕಂಡನು ೬ 


ಸುಜೋಧ ಸಾಕ ೫೯ 


ಸಾಂಗವಾಗಿ ಧರೆಯ ಭೋಗ 
ಕಂಗಳಿಂಗೆ ತೋರುತಿಹುದು 
ಹಿಂಗಿ ಹೋಹುದನಿತು ಬೇಗ ಇದರ ತೆರನೊಲು 
ಮಂಗಳಾತ್ಮ ಷಡಕ್ಷರಿಯ 
ಲಿಂಗದಡಿಯ ಭಜಿಸು ನಿನಗೆ 
ಆಂಗವಹುದು ನಿತ್ಯ ಪದವು ನಂಬು ಮಾನವ ೭ 


ಸಂಸಾರವೆಂಬುದೊಂದು ಗಾಳಿಯ ಸೊಡರು. ಸಿರಿ 
ಯೆಂಬುದೊಂದು ಸಂತೆಯ ಮಂದಿ ಕಂಡೆಯ್ಯ. ಇದನಚ್ಛಿ 
ಕೆಡಬೇಡ ಸಿರಿ ಎಂಬುದ. ಮರೆಯದೆ ಪೂಜಸು ನಮ್ಮ 

ಕೂಡಲ ಸಂಗಮದೇವನ. 
-ಟಸವಣ್ಣನವರು 


*%% 


ಎಂದಿಗಪು ದೋ 


ರಾಗ : ಧನ್ಯಾಸಿ - ತಾಳ : ರೂಪಕ 
ನಿನ್ನ ರೂಪಿನವರು ಬಂದು 
ಎನ್ನ ಬಿಡದೆ ನೊಯಿಸಲವರ 
ನಿನ್ನ ಹಾಗೆ ಕಾಂಬ ಭಕ್ತಿ ಎಂದಿಗಪ್ಪುದೋ ॥ಪಃ॥ 


ಬಂದಬಳಿಯ ಹೋದಬಳಿಯ 
ನಿಂದಬಳಿಯ ನೆರೆದಬಳಿಯ 
ಚೆಂದಗೆಡಿಸಿ ನುಡಿಯುತಿರಲು ಚರನದೊರ್ವನು 
ಇಂದುಧರನು ಮನವ ನೋಡ 
ಲೆಂದು ಬೈದನೆಂದು ನಂಬಿ 
ಕುಂದದಿರ್ಪ ಭಕ್ತಿಯೆನಗೆ ಎಂದಿಗಪ್ಪುದೋ ೧ 


೩೬೦ 


ತ್ರೀ ಮುಪ್ಪಿಸ ಷಹಕ್ಸರಿಗಳ 


ಇಂದುಧರನ ರೂಪಿನಿಂದ 
ಬಂದು ಚರಣರಕ್ಲೆವೆರಸಿ 
ನೊಂದಿತೆಂದು ಅಳುಕದೆನ್ನ ಕೆಡಹಿ ತುಳಿದೊಡೆ 
ಕುಂದದವರು ತಿವಸ್ವರೂಪ 
ರಂದು ಭಾವಿಸುತ್ತ ಮನವು 
ಚಂದವಳಿಯದಿರ್ಪ ಭಕ್ತಿಯೆಂದಿಗಪ್ಪುದೋ ೨ 


ಮಾರಹರನ ರೂಪಿನಿಂದ 
ಚೋರರುಗಳು ಬಂದು ಘಟ್ಟಿ 
ದಾರಿಯಲ್ಲಿ ಸುಲಿದುಕೊಳಲು ಇರ್ದುದೆಲ್ಲವ 
ಮಾರವೈರಿ ತಾನೆ ಬಂದು 
ಸೂರೆಗೊಂಡು ಹೋದನೆಂಬ 
ಸಾರಮನದ ಭಕ್ತಿಯೆನಗೆ ಎಂದಿಗಪ್ಪುದೋ ೩ 


ಹರನ ರೂಪಿನಿಂದ ಹಗೆಯು 
ತರುಬಿ ಬಂದು ಎನ್ನ ಹಿಡಿದು 
ಇರಿದು ಬಿಡದೆ ಕೆಡಹಿ ಕಡಿದು ಕೊಚ್ಚುತಿರ್ದೊಡೆ 
ಅರಿದು ಅವರ ಕಂಡ ಬಳಿಕ 
ಗುರುಸ್ವರೂಪರೆಂದು ನಂಬಿ 
ಅರಿಗಳೆನ್ನದಿರ್ಪ ಭಕ್ತಿಯೆಂದಿಗಪ್ಪುದೋ ೪ 


ಚರನು ಒರ್ವ ಬಂದು ಎನ್ನ 
ಶಿರದಲಿಡಲು ಪಾದವನ್ನು 
ವರಷಡಕ್ಟರಾಂಕ ತಾನೆ ಬಂದು ಕರುಣದಿ 
ಚರಣಯುಗವನಿಟ್ಟನೆನ್ನ 
ತಿರದ ಮೇಲೆ ಎನುತ ನಂಜಿ 
ಹರುಷಗೊಳುವ ಭಕ್ತಿಯೆನಗದೆಂದಿಗಪ್ಪುದೋ ೫ 


ಸಾಬೋಧ ಸಾರ ೬೧ 


ಸಂಗ ಸಹಿತ ಶರಣರು ಬಂದರೆ ನಂಬುವದೆನ್ನ ಮನವು; 
ನಚ್ಚುವದೆನ್ನ ಮನವು. ಹಾವು ನೇಣೆಂಬ ಭ್ರಾಂತುಳ್ಳನ್ನಕ್ಕ 
ನಾನು ಭಕ್ತನೆಂತಪ್ಪೆನು? ಅಂಗ ಲಿಂಗಸಹಿತವಾಗಿ ಬಂದರೆ 
ಸಂಗ ನೀನೆಂದು ಮತ್ತೆ ಮನದಲ್ಲಿ ಸಂದೇಹ ಹೊಳೆದರೆ ಬೆಂದೆ 
ನಲ್ಲಾ ನಾನು ಕೂಡಲಸಂಗಮದೇವ. 


— ಬಸವಣ್ಣನವರು 


ಸೇ ಶೇ ಸೇ 


ಸಿರಿಯು ಕನಸಿನಂತೆ 


ಭೋಗ ಷಬ್ರದಿ 
ಧರೆಯ ಭೋಗವನ್ನು ಮೆಚ್ಚಿ 
ಹರನ ಮರೆದು ಕೆಡಲು ಬೇಡ 
ಧರೆಯ ಭೋಗ ಕನಸಿನಂತೆ ಕೇಳು ಮಾನವ ಪಃ 
ತಿರುಕನೊರ್ವನೂರ ಮುಂದೆ 
ಮುರುಕು ಧರ್ಮಶಾಲೆಯಲ್ಲಿ- 
ಯೊರಗಿರುತ್ತಲೊಂದು ಕನಸ ಕಂಡಸನೆಂತೆನೆ 
ಪುರದ ರಾಜ ಸತ್ತನವಗೆ 
ವರ ಕುಮಾರರಿಲ್ಬದಿರಲು 
ಕರಿಯ ಕೈಗೆ ಕುಸುಮಮಾಲೆಯಿತ್ತು ಪುರದೊಳು ೧ 
ಬಿಡಲು ಯಾರ ಕೊರಳಿನಲ್ಲಿ 
ತೊಡರಿಸುವದೊ ಅವರ ಪಟ್ಟ- 
ಕೊಡೆಯರನ್ನು ಮೂಳ್ಪೆವೆಂದು ಬಿಡಲು ಅಲ್ಲಿಯೆ 
ಒಡನೆ ತನ್ನ ಕೊರಳಿನಲ್ಲಿ 
ತೊಡರಿಸಲ್ಕೆ ಕಂಡು ತಿರುಕ 
ಪೊಡವಿಯಾಣ್ಮನಾದೆನೆಂದು ಹಿಗ್ಗುತಿರ್ದನು ೨ 


೬೨ 


ಶ್ರೀ ಮುಖ್ರಿನ ಹಹಕ್ಚರಿಗಳ 


ಪಟ್ಟ ಕಟ್ಟಿಯವಗೆ ನೃಪರು 
ಕೊಟ್ಟರಖಿಳ ಕನ್ನೆಯರನು 
ಸೆಟ್ಟನವನು ರಾಜ್ಯವಾಳ್ಹ ಕನಸಿನಲ್ಲಿಯೆ 
ಹೆಟ್ಟುಗೆಯರ ಕೂಡಿ ರತಿಯು 
ಹುಟ್ಟಿ ಸುಖದೊಳಿರುತಲವಗೆ 
ಹುಟ್ಟಿ ಹೆಣ್ಣು ಗಂಡು ಮಕ್ಕಳಾದವಾಗಲೆ 


ಓಲಗದಲಿ ಇರುತ ತೊಡೆಯ 
ಮೇಲೆ ಮಕ್ಕುಳಾಡುತಿರಲು 
ಲೀಜೆಯಿಂದ ಚಾತುರಂಗ ಬಲವ ನೋಡುತ 
ಲೋಲನಾಗಿಯಿರುತ ನೆನೆದ 
ಕೇಳು ಮಂತ್ರಿ ಮಕ್ಕಳಿಂಗೆ 
ಬಾಲೆಯರನು ನೋಡಿ ಮದುವೆ ಮಾಡಬೇಕೆಲೈ 


ನೋಡಿ ಬನ್ನಿರೆನಲು ಜೀಯ 
ನೋಡಿ ಬಂದೆವೆನಲು ಬೇಗ 
ಮಾಡು ಲಗ್ನ ಮಂಟಪದೊಳು ಸಕಲ ಕಾರ್ಯವ 
ಗಾಢವಾದ ಸಂಭ್ರಮಗಳ 
ಮಾಡುತಿರ್ದ ಮದುವೆಗಳನು 
ಕೂಡಿದಖಳ ರಾಯರುಗಳು ಮೆಚ್ಚುವಂದದಿ 


ಧನದ ಮದವು ರಾಜ್ಯ ಮದವು 
ವನಿತೆ ಮದವು ಸುತರ ಮದವು 
ಜನಿತಮಾಗಿ ಕನಸಿನಲ್ಲಿ ಹಿಗ್ಗುತಿರ್ದನು 
ಅನಿತರೊಳಗೆ ನೃಪರ ದಂಡು 
ಮನೆಯ ಮುತ್ತಿದಂತೆಯಾಗೆ 
ಕನಸು ಕಾಣುತೆದ್ದು ಹೆದರಿ ಕಣ್ಣ ತೆರೆದನು 


೩ 


ಛೃ 


೫% 


ಸುಜೋಥೆ ಸಾರ ಹಿ 


ಮೆರೆಯುತಿರ್ದ ಭಾಗ್ಯವೆಲ್ಲ 
ಹರಿದು ಹೋಯಿತೆಂದು ತಿರುಕ 
ಮರಳಿ ನಾಚುತಿರ್ದ ಮರುಳನಂತೆಯಾಗದೆ 
ಸಿರಿಯು ಕನಸಿನಂತೆಯೆಂದು 
ಅರಿದು ಷಡಕ್ಷರಿಯ ಲಿಂಗ 
ಹರುಷದಿಂದ ಭಜಿಸು ನಿತ್ಯ ಸುಖವು ತಪ್ಪದು ೩ 


೫೫% 


ಕಾಯಮೋಹವನ್ನು ಮರೆ 
ರಾಗ : ಜಂರಭಾಟಿ 


ಕಾಯ ಮಾಯ ಜಾಯವೆಂದು 
ಕಾಯ ಮೋಹವನ್ನು ಮರೆದು 
ಮಾಯವೈರಿ ಶಿವನ ನೆನೆವದೆಂದಿಗಪ್ಪುದೋ ॥ಪ। 


ಜಡವು ನಿದ್ರೆ ಆಕಳಿಕೆಯು 
ಬಿಡದೆ ಹಸಿವು ತೃಷೆಯು ವ್ಯಸನ 
ಒಡನೆ ಇದಕೆ ಸುಖವು ದುಃಖ ತಾಗುತಿರ್ಪುದು 
ಒಡಲ ಮೆಚ್ಚಿ ಶಿವನ ಸುಖವ 
ಇಕೆಡಿಸಿಕೊಂಬ ತನುವನಿದನು 
ಒಡಕು ಓಡಿನಂತೆ ಕಾಂಬುದೆಂದಿಗಪ್ಪುದೋ ೧ 
ಹಗಲು ಇರುಳು ಓಗರವನು 
ಮಿಗಿಲು ತುಂಬಿ ಸುರಿವುತಿಹುದು 
ತೊಗಲಚೀಲ ತುಕ್ಲದೊರತೆ ಕರುಳುಜಾಳಿಗೆ 
ಅಘದ ಬೀಡು ಮುಳುತಿಗೇಡು 
ಜಗದಿ ಜನಿಸಿ ಕೆಡುವ ತನುವ 
ರಗಟಿಗಿಂತ ಕಡೆಯ ಕಾಂಬುದೆಂದಿಗಪ್ಪುದೊ ೨ 


೬೪ ಶ್ರೀ ಮುಪ್ಪಿನ ಷಡಕ್ಟರಿಗಳ 


ಬಿರಿತ ಕವಿಗಳಲ್ಲಿ ಗುಗ್ಗೆ 
ವೊರತೆ ಕಣ್ಣಿನಲ್ಲಿ ಜೋರು 
ಬರಿಯ ಶ್ಲೇಷ್ಮವುಗಳು ಬಾಯ ಗೊಣ್ಣೆ ಮೂಗಿನ 
ಸುರಿವ ತನುವ ಮೆಚ್ಚಿ ಶಿವನ 
ಮರೆದು ಕೆಡುವ ಶರಿರವಿದನು 
ಹಕೆರವಿಗಿಂತ ಕಡೆಯ ಕಾಂಬುದೆಂದಿಗಪ್ಪುದೊ ಷಿ 


ಚಳಿಯ ತಾಳಲಾರದೊಮ್ಮೆ 
ರುಳವ ತಾಳಲಾರದೊಮ್ಮೆ 
ಬಲಿದು ರಕ್ಲಣೆಯನು ಮಾಡಲೇನ ಕೊಡುವದು 
ಗಳಿಸಿ ಪಾಪವನ್ನು ಯಮನ 
ಬಳಿಗೆ ಒಯ್ವ ತನುವ ನಾಯ 
ಹಳಗಿಗಿಂದ ಕಡೆಯ ಕಾಂಬುದೆಂದಿಗಪ್ಪುದೊ ೪ 


ಅಂಗವಿರಲಿ ಇರ್ದೊಡೇನು 
ಅಂಗದಿಚ್ಛೆಗಾದರೊಲಿದು 
ಮಂಗಳಾತ್ಮ ಷಡಕ್ಷರಿಯ ಲಿಂಗ ನೆನೆವನು 
ಹಿಂಗದಂತೆ ಹೃದಯದಲ್ಲಿ 
ಸಂಗಿಸುತ್ತಲಿರಲು ಭವದ 
ಭಂಗವಳಿದು ನಿತ್ಯಪದಕೆ ಕರ್ತನಪ್ಪನು ೫ 


ನೀರ ಬೊಬ್ಬುಳಿಕೆಗೆ ಕಬ್ಬುನದ ಕಟ್ಟ ಕೊಟ್ಟು 
ಸುರಕ್ಷಿತವ ಮಾಡುವ ಭರವ ನೋಡಾ ! ಮಹದಾನಿ 
ಕೂಡಲಸಂಗಯ್ಯನ ಪೂಜಿಸಿ ಬದುಕೋ ಕಾಯವ ನಿಶ್ಚಯಿ 
ಸದೆ. ಬಸವಣ್ಣನವರು 


೫೫೫ 


ಸುಜೋಧ ಸಾರೆ ೬೫ 


ಹೋಪವೆನಗೆ ಲೋಪವಾಗದು 


ರಾಗ: ಮಂಗಳಕಾರಿ 


ಚಂದ್ರಧರನಿಗೊಲಿಯದಿರ್ಪ 
ಇಂದ್ರಿಯಗಳ ಜಯಿಸದನಕ 
ಸಾಂದ್ರವಾದ ಕೋಪವೆನಗೆ ಲೋಪವಾಗದು ॥ಪಃ। 


ದುಷ್ಟ ನುಡಿಯ ಬಿಡದೆ ಒಲಿದು 
ಮುಟ್ಟಿ *ಕೇಳ್ವ ಹಾಗೆ ತಿವನ 
ಶ್ರೇಷ್ಠವಾದ ಶಾಸ್ತ್ರ ಕೇಳದಿರ್ಪ ಕವಿಂಶೊಳು 
ಇಟ್ಟು ಮೊಳೆಯ ಕೊಡತಿಯಿಂದ 
ತಟ್ಟಿ ಆಚೆ ಈಚೆಗಾಗು- 
ವಷ್ಟು ಬಡಿಯದನಕ ಎನ್ನ ಸಿಟ್ಟು ಹೋಗದು ೧ 


ಮೆಚ್ಚಿ ಶಿವನ ಸೋಂಕಿ ಸೊಕ್ಕಿ 
ಹೆಚ್ಚಿ ಪುಳಕವೇರದೊಲಿದು 
ನಿಚ್ಚಲನ್ಯ ಸೋಂಕುಗಳೆಗೆ ಎಳೆವ ತ್ವಕ್ಸನು 
ಕೊಚ್ಚಿ ಕೊಚ್ಚಿ ಕಡಿದು ಕಡಿದು 
ನುಚ್ಚು ನುರಿಯ ಮಾಡದನಕ 
ಹೆಚ್ಚುಗೊಂಡ ಕೋಪದುರಿಯ ಕಚ್ಚು ಪೋಗದು 


ಟ್ರ 


ಬಿಡದೆ ಲಿಂಗವನ್ನು ನೋಡ- 
ಲೊಡನೆಯತಶ್ರುಜಲಗಳುಕ್ಕಿ 
ಕಡೆಗೆ ಪರಿಯದನ್ಯರೂಪನೋಳ್ಪ ನಯನಕೆ 
ಒಡೆಯ ! ಹೆಟ್ಟಿ ಮಳಲತಂದು 
ಕೆಡಹಿ ಹೊಯ್ದು ದಸಿಗಳಲ್ಲಿ 
ಜಡಿಯದನಕ ಎನ್ನ ಕೋಪವಡಗಿ ಪೋಗದು ಷಿ 


ಹಹ. 


ಶ್ರೀ ಮುಪ್ಪಿನ ಷಡಕ್ಟರಿಗಳ 


ಶೂಲಧರನ ಹಾಡಿ ಹಾಡಿ 
ಲೀಲೆ ಮಿಕ್ಕು ಹೊಗಳದನ್ಯ 
ಕಾಳುನುಡಿಯ ಹಗಲು ಇರುಳು ನುಡಿವ ಜಿಹ್ವೆಯ 
ಸೀಳಿ ಸೀಳಿ ಹೋಳು ಮಾಡಿ 
ಮೇಲೆ ಸುಣ್ಣ ನೀರನೆರೆದು 
ಮಾಲೆಗಟ್ಟಿದನಕ ಮನದ ಜ್ವಾಲೆ ಹೋಗದು ಲ 


ಲಿಂಗಕೀಯವದಿರುವ ಆರಳ 
ಭೃಂಗದಂತೆ ಅರಿವ ಮೂಗ 
ಹಾಂಗೆ ಸೀಳದನಕ ಕೋಪ ಹರಿದು ಹೋಗದು 
ಮಂಗಳಾತ್ಮ ಷಡಕ್ಷರಿಯ 
ಲಿಂಗನಡಿಗೆ ಒಲಿಯದಿಂದ್ರಿ- 
ಯಂಗಗಳಿಯದನಕ ಸುಖವು ಸಾಂಗಮಾಗದು ೫ 


ಅರ್ಥ ವಡಗದು. ಕ್ರೋಧ ತೊಲಗದು. ಕ್ರೂರ 


ತುಭಾಷೆ ಕುಹಕ ಬಿಡದನ್ನಕ ನೀನೆತ್ತಲೊ ಶಿವನೆತ್ತಲೊ 
ಹೋಗತ್ತ ಮರುಳೇ! ಭವರೋಗವೆಂಬ ತಿಮಿರ ತಿಳಿಯದನ್ನಕ್ಟ್‌ 
ಕೂಡಲ ಸಂಗಯ್ಯನೆತ್ತ ನೀನೆತ್ತ ಮರುಳೆ! 


— ಬಸವಣ್ಣನವರು 


ಎನಗೆ ಭೋಗ ಭಾಗ್ಯ ಬೇಡ 
ರಾಗ : ಸುರುಟಿ -- ತಾಳ : ರೂಪಕ 


ಎನಗೆ ಭೋಗ ಭಾಗ್ಯ ಬೇಡ 
ಎನಗೆ ಜಪವು ತಪವು ಬೇಡ 
ಎನಗೆ ನಿಮ್ಮ ತೊತ್ತು ಸೇವೆ ನಿತ್ಯವಾಗಲೈ ಪಃ 


ಸುಬೋಧ ಸಾರ ೬೫. 


ಎನ್ನ ಕಂದಿಸುತ್ತ ಬಹಳ 

ಎನ್ನ ಬಾಧಿಸುತ್ತ ಬಿಡದೆ 

ಎನ್ನನೊಂದು ನೆವಗಳಿಂದ ಕಾಡಿದವರಿಗೆ 

ಎನ್ನ ಕೊಂದಡವರಿಗೆಲ್ಲ 

ಎನ್ನ ಪೂಜೆ ಫಲಗಳೆಲ್ಲ 

ಉನ್ನತದೊಳಗವರಿಗಾಗಿ ಸುಖದಿ ಬಾಳಲಿ ೧ 
ಹಿಂದೆಯೆನ್ನ ಬೈದವರಿಗೆ 

ಮುಂದೆಯೆನ್ನ ಬೈದವರಿಗೆ 

ಕುಂದದೆಲ್ಲ ಜನರ ನಡುವೆ ಬೈದಡವರಿಗೆ 

ಇಂದುಧರನ ಕರುಣದಿಂದೆ 

ಅಂದಣವನು ಏರುವಂತೆ 

ಕುಂದದೊಲೆದು ಅವರಿಗೆಲ್ಲ ಭೋಗವಾಗಲಿ ೨ 


ಹಿಂಗದೆನ್ನ ನಿಂದಿಸಿದ ಜ- 
ನಂಗಳೆಲ್ಲ ಸುಖದೊಳಿರುವ 
ಹಾಂಗೆ ಶಿವನು ಅವರಿಗೆಲ್ಲ ಭಾಗ್ಯವೀಯಲಿ 
ಮಂಗಳಾತ್ಮ ಷಡಕ್ಟರಿಯ 
ಲಿಂಗ ನಿನ್ನ ತೊತ್ತುಸೇವೆ 
ಸಾಂಗಮಾಗಿಯೆನಗೆ ಬಿಡದೆ ನಿತ್ಯವಾಗಲಿ ಷಿ 


ಆಯತ ಸ್ವಾಯತ ಸನ್ನಿಹಿತದನುಭಾವವ ನಾನೆತ್ರ 
ಬಲ್ಲೆನು? ಲಿಂಗ ಜಂಗಮಕ್ಕೆ ಮಾಡಿ ನೀಡುವ ಅಚ್ಚ ಶರಣರ 
ಮನೆಯಲ್ಲಿ ಭೃತ್ಯನಾಗಿರ್ಪೆನಯ್ಯ. ಇದುಕಾರಣ ಕೂಡಲ 

ಸಂಗನ ಶರಣರಲ್ಲದೆ ಅನ್ಯವನರಿಯನಾಗಿ. 
ಬಸವಣ್ಣ ನವರು 


ಶ್ರೀ ಮುಪ್ಪಿನ ಷಡಕ್ಟರಿಗಳ 


ಡಿಂಭದೊಳಗೆ ಒಂದು ಪ್ರಾಣ 


ರಾಗ : ಜಂಗಲ್‌ 


ಡಿಂಭದೊಳಗೆ ಒಂದು ಪ್ರಾಣ 
ಕಂಭ ಸೂತ್ರ ಬೊಂಬೆಯಂತೆ 
ಎಂದಿಗಾದರೊಂದು ದಿನವು ಸಾವು ತಪ್ಪದು ಪ 


ಹುಟ್ಟುತೇನು ತರಲು ಇಲ್ಲ 
ಹೋಗುತೇನು ಒಯ್ಯಲಿಲ್ಲ 
ಸುಟ್ಟಿ ಸುಣ್ಣದ್ದರಳಿನಂತೆ ಆಯಿತು ದೇಹ 
ಹೊಟ್ಟೆ ಬಹಳ ಸೆಟ್ಟುದೆಂದು 
ಎಷ್ಟು ಕಷ್ಟ ಪಟ್ಟಿ ಪ್ರಾಣ 
ಬಿಟ್ಟು ಹೋಗುವಾಗ ಒಂದು ಬಟ್ಟೆಯಿಲ್ಲವು ೧ 


ಹೊನ್ನು ಹೆಣ್ಣು ಮಣ್ಣು ಮೂರು 
ತನ್ನೊಳಿರ್ದು ಉಣ್ಣಲಿಲ್ಲ 
ಅಣ್ಣ ತಮ್ಮ ತಾಯಿ ತಂದೆ ಬಗೆಯಲಿಲ್ಲವು 
ಅನ್ನ ವಸ್ತ್ರ ಭೋಗಿಯಾಗಿ 
ತನ್ನ ಸುಖವನರಿಯಲಿಲ್ಲ 
ಮಣ್ಣು ಪಾಲದಾದ ಮೇಲೆ ಯಾರಿಗಾಯಿತು ೨ 


ಹತ್ತು ಎಂಟು ಲಕ್ಷ ಗಳಿಸಿ 
ಮತ್ತೆ ಸಾಲದೆಂದು ಪರರ 
ಸೊತ್ತಿಗಾಗಿ ಆತೆ ಮಾಡಿ ನ್ಯಾಯ ಮಾಡುವ 
ಬಿತ್ತಿ ಬೆಳೆದು ಉಂಡೆನೆಂಬ 
ವ್ಯರ್ಥ ಚಿಂತೆ ಮಾಡಿದಿರೆಲೊ 
ಸತ್ತು ಹೋದ ಮೇಲೆ ನಿನ್ನ ಅರ್ಥದಾರಿಗೆ ೩ 


ಸುಜೋಥ ಸಾರ ೬೯ 


ಬೆಳ್ಳಿ ಬಂಗಾರಿಟ್ಟುಕೊಂಡು 
ಒಳ್ಳೆ ವಸ್ತ್ರ ತೊಟ್ಟುಕೊಂಡು 
ಒಳ್ಳೆ ಚಲುವ ಬೊಂಬೆಯಂತೆ ಆಡಿ ಹೋದೆಲೊ 
ಹಳ್ಳ ಹರಿದ ಮೇಲೆ ನೀರ 
ಗುಳ್ಳಿಯುರುಳಿ ಹೋದ ತೆರದಿ 
ಸುಳ್ಳುರೂಪು ಸಂಸ್ಕೃತಿಯನು ನೋಡಿರಕ್ಕಟ ೪ 


ಸತ್ಯನೆನಿಸಿಕೊಂಡು ಜನರ 
ತಥ್ಯ ವಾಕ್ಯದಲ್ಲಿ ನೀನು 

ಮುಕ್ತಿಯಾದ ಮೇಲೆ ನಿನಗೆ ಸ್ತೋತ್ರ ಮಾಳ್ಬರು 
ನಿತ್ಯ ಷಡಕ್ಹರಿಯ ಲಿಂಗ 

ತೊತ್ತು ಆಗಿ ಭಜಿಸು ನಿನಗೆ 

ಉತ್ತಮತ್ವ ಪದವಿ ದೊರ ಸುಖಿಪೆ ಸಂತತಂ ೫ 


ನಾಳೆ ಬಪ್ಪುದು ನಮಗಿಂದೇ ಬರಲಿ. ಇಂದೆ ಬಪ್ಪುದು 

ನಮಗೀಗಲೇ ಬರಲಿ. ಇದಕಾರಂಜುವರು ? ಇದಕಾರಳಕು 

ವರು? «" ಜಾತಸ್ಯ ಮರಣಂ ಧೃವಂ'' ಎಂದುದಾಗಿ ನಮ್ಮ 

ಕೂಡಲ ಸಂಗಮದೇವ ಬರೆದ ಬರಹ ತಪ್ಪಿಸುವರೆ ಹರಿ 

ಬ್ರಹ್ಮಾದಿಗಳವಲ್ಲ. — ಬಸವಣ್ಣನವರು 
3% 


ಹಿಂದು *ರಿದು ಇಲ್ಲ 


ರಾಗ : ಮಧ್ಯಮಾವತಿ 


ಲಿಂಗದಲ್ಲಿ ಮನವ ಬೆರಸಿ. 
ದಂಗೆ ಕರಿದು ಹಿರಿದು ಇಲ್ಲ 
ಅಂಗ ಗುಣವನಳಿದು ನಿಜವನರಿದ ಕಾರಣ ಪ; 


೭೦ 


ಶ್ರೀ ಮುಪ್ಪಿನ ಷಡಕ್ಟರಿಗಳ 


ಅಂಬಲಿಯದು ಅಮೃತದನ್ನ 
ಕಂಬಳಿಗಳು ಕನಕ ದುಪಟಿ 
ಅಂಬುಧಿಗಳು ಕಾಲುವೆಗಳು ಸಮವದಾತಗೆ 
ನಂಬಿ ಲಿಂಗದಲ್ಲಿ ಮನವು 
ತುಂಬಿ ಹೊರಗೆ ಮರೆದನಾಗಿ 
ಕುಂಭಿಣಿಯೊಳು ಹಿರಿದು ಕಿರಿದು ತೋರದಾತಗೆ 


ಕನಕದುಪ್ಪರಿಗೆಯು ತಿಪ್ಪೆ 
ಕನಕತೈಲ ಹುಲ್ಲುಮರಡಿ 
ಮಿನಗುತಿಪ್ಪ ರನ್ನ ಕಲ್ಲು ಸಮವದಾತಗೆ 
ಘನಕೆ ಘನವದಾದ ಲಿಂಗ 
ಮನವ ನುಂಗಿಕೊಂಡಿತಾಗಿ 
ಇನಿತು ಹಿರಿದು *ರಿದು ಕಾಣಬಾರದಾತಗೆ 


ಅರಳಮಂಚ ಮುಳ್ಳಹಾಸು 
ವರ ಸುಗಂಧ ಪುಡಿಯು ಧೂಳಿ 
ಹಿರಿಯ ಕನಕದುಡಿಯದಾರ ನೂಲು ಸಮವದು 
ಪರಕೆ ಪರವದಾದ ಲಿಂಗ 
ಶರಧಿಯಲ್ಲಿ ಮುಳುಗಿ ಬಳಿಕ 
ಹೊರಗೆ ಮೆರೆದನಾಗಿ ಹಿರಿದು ಕಿರಿದು ತೋರದು 


ಹಿರಿಯರಿವರು *ಿರಿಯರಿವರು 
ಅರಿಗಳಿವರು ಮಿತ್ರರಿವರು 
ಅರಸರಿವರು ತಿರುಕರಿವರು ಎಂದು ತೋರದು 
ಕರಣ ಹರಣವೆಲ್ಲ ಲಿಂಗ- 
*ರಣವಾಗಿ ಹೊರಗೆ ಮರೆದು 
ಇರುವ ಶರಣ ಹಿರಿದು *ರಿದು ಕಾಣಬಾರದು 


ಸುಬೋಧ ಸಾರ ೭೧ 


ಇದುವೆ ಸುಖವು ಇದುವೆ ದುಃಖ 
ವಿದುವೆ ಮೃದುವು ಇದುವೆ ಕಠಿಣ 
ವಿದುವೆ ಶೀತವಿದುವೆ ಉಷ್ಣವೆಂದು ತೋರದು 
ಮುದದಿ ಷಡಕ್ಷರಿಯ ಲಿಂಗ 
ಒದಗಿ ತಾನೆಯಾದನಾಗಿ 
ಇದಿರಿನಲ್ಲಿ ಹಿರಿದು ಕರಿದು ಕಾಣಬಾರದು ೫ 


2೫ 38 


ನಾನು ಒಲಿದು ಫಲವದೇನು 


ರಾಗ : ಪೂರ್ವಿ 
ನಾನು ಒಲಿದು ಫಲವದೇನು 
ನೀನು ಒಲಿಯದನಕ ಶಿವನೆ 
ಏನು ಮಾಡಿ ಫಲವದೇನು ಬಯಲ ಭ್ರಮೆಯದು ಪ 


ಜಪವ ಮಾಡಿ ಫಲವದೇನು 
ತಪವ ಮಾಡಿ ಫಲವದೇನು 
ಅಪರಿಮಿತ ಶಾಸ್ತ್ರ ಪಠಿಸಿ ಫಲವದೇನಲೈ 
ತ್ರಿಪುರವೈರಿ ತನ್ನ ತಾನೆ 
ಸುಪಥದೋರಿ ಒಲಿಯದನಕ 
ಉಪಮೆಯಿಂದ ಮಾಡೆ ತುದಿಗೆ ಕೆಟ್ಟು ಪೋಪುದು ೧ 


ಹೆಣ್ಣ ಬಿಟ್ಟು ಫಲವದೇನು 
ಹೊನ್ನ ಬಿಟ್ಟು ಫಲವದೇನು 
ಮಣ್ಣನುಳಿದು ಬಡವನಾಗಿ ಫಲವದೇನಲೈ 
ಪನ್ನಗೇಂದ್ರಭರಣನೊಲಿದು 
ತನ್ನ ಸುಪಥ ತೋರದನಕ 
ಅನ್ಯರುಗಳ ನೋಡಿ ಮಾಡೆ ಕೆಟ್ಟು ಪೋಪುದು ೨ 


ಹಿ೨ ತ್ರೀ ಮುಪ್ಪಿನ ಷಡಕ್ಟರಿಗಳ 


ಗಿರಿಗಳಲ್ಲಿ ಗವಿಗಳಲ್ಲಿ 
ತರುಗಳಲ್ಲಿ ಸೇರಿ ತನುವ 
ಮರೆದು ಅಸ್ಥಿ ಮಾತ್ರವಿರಲು ಫಲವದೇನದು 
ಹರನು ತನ್ನ ತಾನೆ ಒಲಿದು 
ಪರಮಸುಖವ ತೋರದನಕ 
ಪರರ ನೋಡಿ ಮಾಡೆ ಕಡೆಗೆ ಕೆಟ್ಟು ಪೋಪುದೈ ೩ 


ಕೋಡುಗಳ ತುದಿಯ ಮೇಲೆ 
ನೀಡಿ ಕಾಲ ಗಗನಕಾಗಿ 
ಹೂಡೆ ಉಗ್ರ ತಪವ ಮಾಡಿ ಫಲವದೇನಲೈ 
ರೂಢಿಗೀಶ ಕರುಣ ಹುಟ್ಟಿ 
ನೋಡಿ ಒಲಿಯದನಕ ಪರರ 
ನೋಡಿ ಮಾಡಲೆಲ್ಲ ಕಡೆಗೆ ಕೆಟ್ಟು ಪೋಪುದು ೪ 


ಮುನ್ನಮಾಡಿದವರ ಕಂಡು 
ಇನ್ನು ನೋಡಿ ಮಾಡಿ ಬಹಳ 
ಬನ್ನ ಬಡುತ ಇರಲು ಕಡೆಗೆ ಕೆಟ್ಟು ಪೋಪುದ್ಯೆ 
ತನ್ನ ತಾನೆ ಪಕ್ವವಾಗಿ 
ತನ್ನ ತಾನೆ ಪಥಕೆ ಬರಲು 
ಚನ್ನ ಷಡಕ್ಷರಿಯ ಲಿಂಗ ತಾನೆ ಒಲಿವನು ೫ 


ನಾ ನಿಮ್ಮ ನೆನೆವೆನು. ನೀವೆನ್ನರಿಯಿರಿ. ನಾ ನಿಮ್ಮ 
ನೋಲೈಸುವೆನು. ನೀವೆನ್ನ ಕಾಣಿರಿ. ನಾನೆಂತು ಬದುಕುವೆ 
ನೆಂತು ಜೀವಿಸುವೆನಯ್ಯ ? ಕೂಡಲ ಸಂಗಮದೇವ ಎನಗೆ 
ನೀವೇ ಪ್ರಾಣ ಗತಿ ಮತಿ ನೋಡಯ್ಯ. 


— ಬಸವಣ್ಣನವರು 
ತತ ಸ 


ಸುಬೋಧ ಸಾರ 


ಆ 
ಪನ್ನಗೇಂದ್ರಭರಣ 
ರಾಗ : ವಸಂತ ತಾಳ: ರೂಪಕ 


ಪನ್ನಗೇಂದ್ರಭರಣ ಕೇಳು 
ನಿನ್ನ ವಿಕಳವಸ್ಥೆಯಲ್ಲಿ 
ಎನ್ನ ಪ್ರಾಣ ಬಿಡುವ ಹಾಗೆ ಎಂದಿಗಪ್ಪುದೋ ಪಃ 


ಎರಳೆ ಶಿಶುವು ತಾಯ ತಪ್ಪಿ 
ಅರಸಿಯರಸಿ ತೊಳಲಿ ಬಳಲಿ 
ಇರದೆ ತಾಯ ವಿಕಳದಲ್ಲಿ ಸಾಯುವಂದದಿ 
ಹರನ ಮೆಚ್ಚಿ ಮರುಳುಗೊಂಡು 
ಇರುಳು ಹಗಲು ನೆನೆದು ನೆನೆದು 
ಹರಣ ಬಿಡುವ ಹಾಗೆ ಎನಗೆ ಎಂದಿಗಪ್ಪುದೋ ೧ 


ದಶದವಸ್ಥೆಯುಳ್ಳ ಕಾಂತೆ 
ಒಸೆದು ಪುರುಷ ಬಾರದಿರಲು 
ಸಸಿನೆ ಯಮನ ವಿಕಳತೆಯಲಿ ಸಾವ ತೆರದೊಳು 
ಶತಿಯ ಧರಿಸಿದವಗೆ ಸೋತು 
ಹಸಿವನರತು ವಿಕಳತೆಯಲಿ 
ಅಸುವ ಬಿಡುವ ಹಾಗೆ ಎನಗೆ ಎಂದಿಗಪ್ಪುದೋ ಸಲ 


ಧನವ ಬಹಳ ಗಳಿಸಿದವನು 
ತನುವ ಬಿಡುವ ಕಾಲದಲ್ಲಿ 
ಧನದ ವಿಕಳತೆಯಲಿ ಪ್ರಾಣ ಬಿಡುವ ತೆರನೊಳು 
ಮನಸಿಜಾರಿಯನ್ನು ಮೆಚ್ಚಿ 
ನೆನೆದು ನೆನೆದು ವಿಕಳತೆಯಲಿ 
ತನುವ ಬಿಡುವ ಹಾಗೆ ನನಗೆ ಎಂದಿಗಪ್ಪುದೋ ೩ 


ದಷ್ಟಿ 


£೪ 


ಶ್ರೀ ಮುಪ್ಪಿನ ಷಡಕ್ಟರಿಗಳ 


ಬಂಧುವರ್ಗಪುಳ್ಳ ನರನು 
ಸಂದು ಹೋಹ ಕಾಲದಲ್ಲಿ 
ಹುಂದದವರ ವಿಕಳತೆಯಲಿ ಸಾವ ತೆರನೊಳು 
ಇಂದುಧರನ ನೆನೆದು ನೆನೆದು 
ತುಂದಿ ಕುಸಿದು ವಿಕಳತೆಯಲಿ 
ಹಿಂದೆ ಮರೆದು ತನುವ ಬಿಡುವುದೆಂದಿಗಪ್ಪುದೋ ೪ 


ಎಲ್ಲಿ ಮೆಚ್ಚು ಎಲ್ಲಿ ಮೋಹ 
ಎಲ್ಲಿ ಪ್ರೀತಿ ಎಲ್ಲಿ ಪ್ರೇಮ 
ಅಭಿ ಅವರ ವಿಕಳತೆಯಲಿ ಸಾವ ತೆರನೊಳು 
ಇಲ್ಲಿ ಹಿಂದು ಮುಂದು ಮರೆದು 
ಅಲ್ಲಿ ಷಡಕ್ಷರಿಯ ಲಿಂಗ 
ದಲ್ಲಿ ಪ್ರಾಣ ಬಿಡುವ ಹಾಗೆ ಎಂದಿಗಪ್ಪುದೋ ೫ 


ವ್ವ 


ಲಿಂಗವ ಪೂಜಿಸುತ್ತ ಜಂಗಮದ ಮುಖವ ನೋಡುತ್ತಿಪ್ಪ 
ಸುಖವ ಕೊಡು ಕಂಡೆಯಾ ಲಿಂಗವೇ. 
ಕೊಡು ಕಂಡೆಯಾ ಲಿಂಗವೇ. 


ಇದೇ ವರವ ನಿಮ್ಮಲ್ಲಿ ಬೇಡುವೆ. 


— ಬಸವಣ್ಣನವರು 


೫೫% 


ನಿನ್ನ ನೀನೆ ತಿಳಿದು ನೋಡು 


ಏಕೆ ಬಯಲು ಭ್ರಾಂತು”ನಿನಗೆ 
ಸಾಕು ಪರರ ತಿಳುಹದಿರು ವಿ. 
ವೇಕಿಯಾಗಿ ನಿನ್ನ ನೀನೆ ತಿಳಿದು ನೋಡೆಲೈ (ಪಗ 


ಪರಮ ಸುಖವ 
ಕೂಡಲ ಸಂಗಮದೇವಯ್ಯ 


ಸುಬೋಧ ಸಾರ ೭೫ 


ತನ್ನ ತಾನೆ ಪಕ್ವಮಾದ 
ಹಣ್ಣು ತೊಟ್ಟು ಕಳಚಿ ಬಿದ್ದು 
ಮುನ್ನಿನಂತೆ ಹೋಗಿ ತೊಟ್ಟು ಹತ್ತ ಬಲ್ಲುದೇ 
ಬನ್ನ ಬಡುವ ಜನ್ಮ ತೀರಿ 
ತನ್ನ ನಿಜವನರಿದ ಮೇಲೆ 
ಮುನ್ನಿನಂತೆ ಲೋಕದವರ ಕೂಡ ಬಲ್ಲನೇ ೧ 


ಹಸಿಯ ಕಾಯ ಕೊಯ್ದು ತಂದು 
ಬಿಸಿಯ ತೋರಿ ಮುಸುಕಿ ಇಡಲು 
ನಸಿದು ಕೆಡುವದಲ್ಲದದುವೆ ಪಕ್ಟವಪ್ಪುದೆ: 
ಒಸೆದು ತಂದು ಆತ್ಮನನ್ನು 
ಸಸಿನೆ ಇಟ್ಟು ಬೋಧಿಸಿದಡೆ 
ಅಸಮಜ್ಞಾನಿಯಾಗಿ ಶರಣರೊಳಗೆ ಬೆರೆವನೇ ೨ 


ಸತ್ಯ ಜ್ಞಾನ ಮೌನ ತಪವು 
ನಿತ್ಯ ಕ್ಷಮೆಯು ದಮೆಯು ಶಾಂತಿ 
ಉತ್ತಮತ್ವವಿರಲು ಪಕ್ಸ್‌ವೆಂದು ತಿಳಿವುದು 
ಒತ್ತಿ ನೋಡಲವರ ಮನವ 
ಮತ್ತೆ ಚೈಯ್ದು ಹೊಯ್ದು ನೋಡೆ 
ಚಿತ್ತದಲ್ಲಿ ಸ್ವಸ್ಥವಾಗಿ ಇಲಕದಿರ್ಪುದು ಷ್ಟಿ 


ಹುಸಿಯು ಹುಳುಕು ಡಂಭಕತ್ವ 
ಹೊಸರು ಕೋಪ ನೀಚ ಹೃದಯ 
ನುಸುಳು ವಿಷಯ ವಿರಲ ಪಕ್ವವೆಂದು ಅರಿವುದು 
ಸಸಿನೆ ಅವನ ಕಣಕ ನೋಡಿ 
ಕಿಸುಕುಳತ್ವ ತೋರುತಿಹುದು 
ಒಸೆದು ಅವರ ತಿಳಿಯೆ ಸ್ವಸ್ಥ ಶರಣರಪ್ಪರೆ ಲ 


೩೩೬ 


ತ್ರೀ ಮುಪ್ಪಿನ ಷಡಕ್ತರಿಗಳ 


ಇವರ ಭೇದವಳಿಯದನಕ 
ಅಪರ ತಿಳುಹಿ ಫಲವದೇನು 
ಭವಳೆ ಹೋಗಲವರು ತನಗೆ ಕೊರತೆಯಪ್ಪುದೇ 
ಭವದ ಕಡೆಯ ಕಂಡ ಬಳಿಕ 
ಶಿವನ ನಿಜವು ತಾನೆಯಹುದು 
ತಿವಷಡಕ್ಲರಾಂಕ ನಿಮ್ಮ ಶರಣರಪ್ಪರು ೫ 


ಪರರ ಚಿಂತೆ ನಮಗೇಕಯ್ಯ ? ನಮ್ಮ ಚಿಂತೆ ನಮಗೆ 


ಸಾಲದೆ ? ಹೂಡಲ ಸಂಗಮದೇವ ಒಲಿವನೊ ಒಲಿಯನೊ 
ಎಂಬ ಚಿಂತೆ ಹಾಸಲುಂಟು ಹೊದಿಯಲುಂಟು. 


ಬಸವಣ್ಣನವರು 


೫೫% 


ನಿಮ್ಮ ಹಾಗೆ ಕಾಂಬೆನಯ್ಯ 


ದೇವ ನಿಮ್ಮ ರೂಪಿನವರು 
ಆವ ಪರಿಯ ನಟಿಸುತಿರಲು 
ದೇವ ನಿಮ್ಮ ಹಾಗೆ ಕಾಂಬೆನನ್ಯಗಾಣೆನು (ಷಃ 


ಚರನದೊರ್ವ ಪರರ ಸತಿಯ 
ಕರೆದು ತಂದು ತನ್ನ ಮುಂದೆ 
ನೆರೆಯುತಿರಲು ಜರಿದು ಅವರನನ್ಯಭಾವದಿ 
ಮರಳಿ ಕಂಡೆನಾದಡೆನ್ನ 
ಕೊರೆದು ಮೂಗನಿಟ್ಟಿಗೆಯಲಿ 
ಒರಸಿ ಕನ್ನಡಿಯನು ತೋರಿ ನಗಿಸು ಜಗದಲಿ ೧ 


ಸುಜೋಫ ಸಾರ ೬೭ 


ಅಳುಕದೊರ್ವ ಚರನು ಈನ್ನ- 
ಗಳವು ತಂದು ಎನ್ನ ಮುಂದೆ 
ಇಳುಹಿಕೊಂಡು ಇರಲು ಅವರನನ್ಯಭಾವದಿ 
ತಿಳಿವೆನಾದೊಡೆನ್ನ ಹಿಡಿದು 
ಘಳಿಲನೆನ್ನ ನಾಲಿಗೆಯನು 
ಉಳಿಯದಂತೆ ಕೊರೆದು ಬಿಸುಟಿ ನಗಿಸು ಜಗದೊಳು ೨ 


ಹರನ ರೂಪು ಧರಿಸಿಯೊರ್ವ 
ನೆರೆಯುತಿರಲು ಹೊಲತಿಯನ್ನು 
ಅರಿತು ಅವರನನ್ಯಭಾವದಿಂದ ಕಂಡೊಡೆ 
ಹರನೆ ನೀನೆ ಹಿಡಿದು ಎನ್ನ 
ಕರಗಿ ಕಾದ ಸೀಸವನ್ನು 
ಎರೆದು ಬಾಯೊಳಿರದೆ ಸುಣ್ಣಗದಡು ತುಂಬಿಸು ೩ 


ಕಳ್ಳರಾಗಲವರು ಬಹಳ 
ಸುಳ್ಳರಾಗಲವರು ವಿಷಯ. 
ದಲ್ಲಿ ಪ್ರೀತರಾಗಿ ತಿರುಗುತಿರಲಿ ಧರೆಯೊಳು 
ಒಳ್ಳಿ ತಪ್ಪ ಶಿವನ ರೂಪ- 
ದಲ್ಲಿ ಇರಲು ಅವರ ನಾನು 
ಖುಲ್ಲತನದಿ ಜರಿದೆನಾದೊಡೆನ್ನ ತಿಕ್ಲಿಸು ೪ 


ಒಡೆಯ ನಮಗೆ ಏಕೆ ನಾಡ 
ಗೊಡವೆ ನಿಮ್ಮ ರೂಪು ಇರಲು 
ಒಡೆಯನೆಂದು ನಮಿಸೆ ತುದ್ಧ ಹಲವದೇತಕೆ 
ಮೃಡ ಷಡಕ್ಟರಾಂಕ ನಿಮ್ಮ 
ಬೆಡಗು ತಿಳಿಯಲರಿಯೆವಾಗಿ 
ಒಡೆಯರುಗಳನಂತುಯಿಂತು ಎನ್ನಬಾರದು ೫ 


೭೮ ತ್ರೀ ಮುಖ್ರಿನೆ ಷಷಕ್ಷರಿಗಳ 


ಲಾಂಛನವ ಕಂಡು ನಂಬುವೆ. ಅವರಂತರಂಗವ ನೀವೇ 
ಬಲ್ಲಿರಿ. ತೊತ್ತಿಂಗೆ ತೊತ್ತುಗೆಲಸವಲ್ಲದೆ ಅರಸರ ಸುದ್ದಿ 
ನಮಗೇಕಯ್ಯ? ರತ್ನ ಮಾಕ್ಷಿಕದಚ್ಚು ಕೂಡಲ ಸಂಗಮ 
ದೇವ ನಿಮ್ಮ ಶರಣರು, 


--ಬಸವಣ ನವರು 
೯9 


*%% 
ನನ್ನ ಮೇಲೆ ಹಗೆಯೇಕೆ 
ರಾಗ : ಆನಂದ ಭೈರವಿ - ತಾಳ : ರೂಪಕ 


ಮುನ್ನ ನಮ್ಮ ಶರಣರುಗಳು 
ನಿನ್ನ ಹಾಡಿದುದಕೆ ಈಗ 
ಎನ್ನ ಮೇಲೆ ಹಗೆಯ ಮಗುಚುತಿಹೆಯೊ ಕಾಣೆನು ಪಃ 


ಶರಣ ನಂಬಿಯಂಣ ಹಿಂದೆ 
ತಿರುಗಿಸಿದನು ಹಡಪ ಹಿಡಿಸಿ 
ಬೆರೆಸಿ ಕೊಲ್ಲ ಬಂದ ಕಲಿಯ ಕಾಯನೆನುತಲಿ 
ಪರಮ ಮೂಗಿದೇವ ತನ್ನ 
ಹೊರೆಯ ಹೊರೆಸಲಾಗಿ ತಲೆಯು 
ಉರಿದುದಕ್ಕೆ ಎನ್ನ ಕಾಡುತಿಹೆಯೋ ಕಾಣೆನು ೧ 


ಚೋಳಿಯಕ್ವ ಉಂಡು ಬಿಟ್ಟ 
ಹಾಲ ಹುಗ್ಗಿಯನ್ನು ಮರೆಸಿ 
ಹೇಳದಾಕ ತನಗೆ ಕೊಟ್ಟಳೆಂಬ ಸಿಟ್ಟಿಗೆ 
ಚೋಳರಾಯ ತನ್ನ ಕೆರೆಗೆ 
ಬಾಳವಾಗಿ ಮಣ್ಣ ಹೊರಸಿ 
ಆಳುಗೊಳಲು ಎನ್ನ ಕಾಡುತಿಹೆಯೊ ಕಾಣೆನು ೨ 


ಸುಜೋಧ ಸಾರ ೭೬೯ 


ಸತ್ತಿಯಕ್ಕ ಹುಟ್ಟಿನಿಂದ 
ಒತ್ತಿ ತನ್ನ ತಿವಿದಳೆಂದು 
ಮಿಥ್ಯತನವ ಮಡಗಿಕೊಂಡು ಮತ್ತದಲ್ಲದೆ 
ನಿತ್ಯ ಸೌಖ್ಯ ಕೊಂಡ ನಿಮ್ಮ 
ನೆತ್ತಿಯನ್ನು ಕುಟ್ಟಿದವರ 
ಭೃತ್ಯನಿವನು ಎಂದು ಕಾಡುತಿಹೆಯೊ ಕಾಣೆನು ೩ 


ಶಂಭು ನೀವು ಉಣ್ಣದಿರಲು 
ನಂಬಿಯಕ್ಕ ಕೊಲ್ಲ ಬಂದ- 
ಳೆಂಬ ಸಿಟ್ಟು ಮಡಗಿಕೊಂಡು ಮತ್ತದಲ್ಲದೆ 
ಕುಂಭಿಣಿಯೊಳು ಬಾಣ ಬೈದ 
ನಂಬಿದವನು ನಾನು ಅವರ- 
ನೆಂಬ ಸಿಟ್ಟಿನಿಂದ ಕಾಡುತಿಹೆಯೊ ಕಾಣೆನು ೪ 


ಅಲ್ಲದಿರ್ದೊಡೆನ್ನನೇಕೆ 
ಇಲ್ಲಿ ಕಾಡಿದಪಿರಿ ನೀವು 
ಎಲ್ಲರಲ್ಲಿ ಕರುಣಿಯೆಂಬರಯ್ಯ ನಿಮ್ಮನು 
ಫುಲ್ಲವಿಶಿಖಮಯನಿಗೆನ್ನ- 
ನಿಲ್ಲಿ ಕೊಡದೆ ನಿಮ್ಮ ಚರಣ. 
ದಲ್ಲಿಯೆನ್ನನಿರಿಸು ಷಡಕ್ಷರಿಯ ಲಿಂಗವೆ ೫ 


೫ೇ ೫ 3% 


ಮನ ವನಾಳ್ವರಾರ ಕಾಣೆನು 


ಹುಲಿಯ ಕರಡಿ ಕರಿಯ ಫಣಿಯ 
ಬಲುಹಿನಿಂದಲಾಳ್ವರುಂಟು 
ಚಲಿಸದಂತೆ ಮನವನಾಳ್ವರಾರ ಕಾಣೆನು ಪ 


ಆಂ 


ಶ್ರೀ ಮುಪ್ಪಿನ ಷಡಕ್ಟರಿನಳ 


ಮೊರೆದು ಗರ್ಜಿಸುತ್ತ ಬರುವ 
ಹಿರಿಯ ಹುಲಿಯ ಹಿಡಿದು ತಂದು 
ಇರದೆ ತಮ್ಮ ಇಚ್ಛೆಯಲ್ಲಿ ಆಳುತಿರ್ಪರು 
ಚರಿಸುತಿರ್ಪ ಕರಿಯ ಮನವ 
ಪರಮ ಲಿಂಗದಲ್ಲಿ ಇರಿಸಿ 
ಹರಿಯದಂತೆ ಅಳ್ವ ಹಿರಿಯರುಗಳ ಕಾಣೆನು ೧ 


ಕರಿಯ ಹಿಡಿದು ನಿಲಿಸಬಹುದು 
ಕರಡಿಯನ್ನು ಕಟ್ಟಬಹುದು 
ಮೊರೆವ ಫಣಿಯ ಹೆಡೆಯ ಕೈಯೊಳಿರಿಸಬಹುದಲೈ 
$೬ರಿಯ ಮನವ ಹಿಡಿದು ತಂದು 
ಇರಿಸಿ ಲಿಂಗದಲ್ಲಿ ನೆರೆವ 
ಹಿರಿಯರುಗಳ ಕಾಣೆ ಬರಿಯ ಬಲ್ಕೆ ನುಡಿವರು ೨ 


ಹರಿ ಸುರೇಂದ್ರ ದಿವಿಜರುಗಳ 
ಪರಮಯೋಗಿ ಮನು ಮುನಿಗಳ 
ಮರವೆಯೆಂಬ ಕೂಪದಲ್ಲಿ ಇಕ್ಕಿ ತುಳಿವುದು 
ಹಿರಿಯ ಧ್ಯಾನಿ ಮೌನಿಯೆಂಬ 
ಹಿರಿಯರುಗಳನೆಲ್ಲರನ್ನು 
ಅರಿವು ಮರವೆಯಲ್ಲಿ ಇಕ್ಕಿ ನುಸುಳಿ ಪೋಪುದು ೩ 


ಜಪದ ಬಲುಮೆಯಲ್ಲಿ ಇರದು 
ತಪದ ಉಗ್ರಕಂಜಿ ನಿಲದು 
ಅಪರಿಮಿತದ ಶಾಸ್ತ್ರಪಾಠಕರಿಗೆ ಸಿಲುಕದು 
ಚಪಲತನದಿ ಹಿಡಿವೆನೆನಲು 
ಉಪರಿಯಾಗಿ ನಿಲುಕದಿಹುದು 
ಕುಪಿತ ಮನವ ಹಿಡಿವ ಪರಿಗಳಾವುವೆಂದೊಡೆ ೪ 


ಸುಬೋಧ ಸಾರ ೪೧ 


ಮುನ್ನ ತಾನು ಯಾರು ಎಂದು 
ತನ್ನ ನಿಜವನರಿದ ಬಳಿಕ 
ಚನ್ನ ಷಡಕ್ಷರಿಯ ಲಿಂಗ ತಾನೆಯಾಗಿಹ 
ಇನ್ನು ಸರ್ವ ಜಗವದೆಲ್ಲ 
ತನ್ನ ನಿಲುವೆಯಾಗಿ ತಾಗಿ 
ಅನ್ಯವಿಲ್ಲವಾಗಿ ಮನವು ತಾನೆ ನಿಲುವದು ೫ 
ಜೇಡ ೫% 


ಏನು ಮಾಡಲಯ್ಕ 
ರಾಗ : ಮಧ್ಯಮಾವತಿ - ತಾಳ: ರೂಪಕ 


ಏನು ಮಾಡಲಯ್ಯ ಎನ್ನ 
ಹೀನ ಮನದ ಬಯಕೆಗಳನು 
ಜ್ಞಾನಖಡ್ಗದಿಂದ ಕಡಿವರಾರ ಕಾಣೆನು (ಪಃ 


ಹಿಡಿವುದದನೆ ಹಿಡಿಯದಯ್ಯ 
ಹಿಡಿಯದದನೆ ಹಿಡಿವುದಯ್ಯ 
ಕೆಡುವ ನಡೆಯ ನಡೆಸಿಯೆನ್ನ ಭವಕೆ ಬರಿಸಿತು 
ಬಡವ ನಾನು ಕಾಡುತಿಹುದು 
ಹಿಡಿಯುವವರ ನಾನು ಕಾಣೆ 
ಈಡಿದು ಕಡಿದು ಹಾಕುವವರನಾರ ಕಾಣೆನು ೧ 


ನಾನು ನಿಮ್ಮ ನೆನೆವೆನೆನಲು 
ತಾನು ನಿಮ್ಮ ನೆನೆಯದಯ್ಯ 
ಶ್ವಾನನಂತೆ ಹಲವು ಕಡೆಗೆ ಹರಿಯುತಿರ್ಪುದು 
ಧ್ಯಾನ ಮೌನ ಜಪದೊಳಿರದು 
ನಾನು ಇದರ ಸಂಗದಿಂದ 
ಜ್ಞಾನಹೀನನಾಗಿ ಹೋದೆನಕ್ಕಟಕ್ಕಟ ೨ 


೮೨ ಶ್ರೀ ಮುಪ್ಪಿನ ಷಡಕ್ಟರಿಗಳ 


ಅಂಗಗುಣದ ನಡೆಗಳೆನಲು 
ಹಿಂಗಿಸುತ್ತ ಬರುತಲಿಹುದು 
ಲಿಂಗನೆನಹು ಎನಲು ಎಲ್ಲೊ ನುಸುಳಿ ಪೋಪುದು 
ಮಂಗಳಾತ್ಮ ಷಡಕ್ಷರಿಯ 
ಲಿಂಗ ನಿಮ್ಮ ನೆನೆಯದಿರ್ಪ 
ಕೊಂಗು ಮನವ ಶಿಕ್ಲಿಸೆನ್ನ ಆಳಲು ಪೋಗಲಿ 4 


ವಿಕಳನಾದೆನು ಪಂಚೇಂದ್ರಿಯದ ಧಾತುವಿನಿಂದ. ಮತಿ 
ಗೆಟ್ಟಿನು ಮನದ ವಿಕಾರದಿಂದ. ಧೃತಿಗೆಟ್ಟಿನು ಹಾಯ ವಿಕಾರ 
ದಿಂದ. ಶರಣು ಹೊಕ್ಕೆನು ಕೂಡಲ ಸಂಗಮದೇವಯ್ಯ. 


— ಬಸವಣ್ಣನವರು 


* ತ ಖೇ 


ಕಾಡಲೇಕೆ ನರರುಗಳನು 
ರಾಗ: ಪೂರ್ವಿ“. ತಾಳ: ರೂಪಕ 


ಹಾಡಲೇಕೆ ನರರುಗಳನು 
ಬೇಡಿ ಬಳಲಲೇಕೆ ಮನವೆ 
ರೂಢಿಗೀಶನೆಮಗೆ ದೈವವಾಗೆ ಇರುತಿರೆ ॥ಪ। 


ಮೃಡನ ಪೂಜೆ ಮಾಡುವುದಕೆ 
ಮಡುವಿನಗ್ಗ ವಣಿಗಳುಂಟು 
ಅಡವಿಯಲ್ಲಿ ಕಾಡಪತ್ರಿ ಪುಷ್ಪವುಂಟೆಲೈ 
ಒಡಲಿಗನ್ನ ದುಡಿದರುಂಟು 
ಗುಡಿಗಳುಂಟು ತಯನಣೆನಗೆ 
ಒಡೆಯರುಗಳು ಚಿಸುಟಿದರುವೆ ತೀತಕುಂಟೆಲೈ ೧ 


ಸುಜೋಧೆ ಸಾರ ಆತಿ 


ಬುದ್ಧಿಯನ್ನು ಹೇಳುವುದಕೆ 
ಆದ್ಯರುಗಳ ವಚನವುಂಟು 
ಉದ್ದರಿಸುವಡೆಮಗೆ ಶಿವನ ಮಂತ್ರವುಂಟೆಲೈ 
ಅರ್ಧನಾರಿಯೆಂಬ ದೈವ 
ಇದ್ದಬಳಿಕ ಕರದೊಳೆಮಗೆ 
ಹೊದ್ದಲೇಕೆ ನರರ ಆತೆ ಮಾಡೆನಕ್ಕಟ ೨ 


ಮಿಗಿಲು ಮನೆಗಳೇತಣಳೆನಗೆ 
ಅಗಲಲೇಕನುಭಾವಿಗಳನು 
ಜಗದೊಳೆಮಗೆ ಹಲವು ಕೋಟಲೆಗಳು ಏತಕ್ಕೆ 
ಸೊಗಸು ಷಡಕ್ಷರಿಯಲಿಂಗ 
ಅಗಲದೆಮ್ಮ ಕರದೊಳಿರಲು 
ಬೆಗಡು ಕೊಳ್ಳಲೇಕೆ ಮನವೆ ನರರ ಮಾಳ್ಕೆಯಿಂ 4 


ಸುರರ ಬೇಡಿದರಿಲ್ಲ. ನರರ ಬೇಡಿದರಿಲ್ಲ. ಬರಿದೆ 
ಧೃತಿಗೆಡಬೇಡ ಮನವೆ. ಆರನಾದಡೆಯೂ ಬೇಡಿ ಬೇಡಿ ಬರಿದೆ 
ಧೃತಿಗೆಡಬೇಡ ಮನವೆ. ಕೂಡಲಸಂಗಮದೇವನಲ್ಲದೆ ಆರ 
ಬೇಡಿದರಿಲ್ಲ ಮನವೆ. 


—ಬಸವಣ' ನವರ 
9 


ತ್ರ ತಾ 4 


ವಿರತಿ ಸುಲಭವಲ್ಲವಯ್ಯ 


ವಿರತಿ ವಿರತಿ ಎಂಬರಯ್ಯ 
ವಿರತಿ ಸುಲಭವಲ್ಲವಯ್ಯ 
ಏರತಿ ತನುವಿನಾಶೆಯಳಿದೊಡಾತ ವಿರತನು ॥ಪ॥ 


೪೪ 


ತ್ರೀ ಸುುಷ್ಟಿತ ಸಡಕ್ಷರಿಗಳ 


ಅನ್ನವನ್ನು ಉಳಿದ ತನುವ 
ಸಣ್ಣಿಸಿರಲು ಬಹುದು ವಸ್ತ್ರ- 
ವನ್ನು ಬಿಟ್ಟು ದಿಗಂಬರದೊಳಾಡಬಹುದೆಲೈ 
ಎಣ್ಣೆನೀರನುಳಿದು ಜಡೆಗ- 
ಳನ್ನು ಮಾಡಿ ಕೊಳಲು ಬಹುದು 
ತನ್ನ ದೇಹ ಭಾವವಳಿದೊಡಾತ ವಿರತನು 


ತನ್ನ ನಿಜವ ತಿಳಿದು ನೋಡಿ 
ತನ್ನ ತನುವಿದಲ್ಲ ಕೃತಕ. 
ವನ್ನು ಹಿಡಿದು ಆಡಬಾರದೆಂದು ತಿಳಿವುತ 
ಅನ್ಯರುಗಳ ಒಡವೆಯಂತೆ 
ತನ್ನ ತನುವಿನಲ್ಲಿ ಮೋಹ- 
ವನ್ನು ಉಳಿದು ಆಡಬಲ್ಲಡಾತ ವಿರತನು 


ಕರಿಯು ಕರಡಿ ವ್ಯಾಪು ಸಿಂಹ 
ಉರಗ ಸಿಡಿಲು ಚೋರರಿಂದ 
ಮರಣಭೀತಿ ಇಲ್ಲದಿರ್ದೊಡಾತ ಜಗದೊಳು 
ಪರಮ ಷಡಕ್ಷರಿಯ ಲಿಂಗ- 
ವರಿದು ಚರಿಸುತಿರ್ಪನಾಗಿ 
ನಿರುತ ಲೋಕಭರಿತಚರಿತ ವಿರತನಾತನು 


*%% 


ನೀನು ರಕ್ಲಿಸಭವ 


ದೇವ ನೀನು ರಕ್ಷಿಸಲ್ಪ- 
ಜೀವಿ ನಾನು ಕರುಣಿ ನೀನು 
ಸಾವು ಹುಟ್ಟುಗಳಿಗೆ ಬೆದರಿ ಹೆದರುತೆದೆನೆ 


ಪೆಟ 


ಸುಬೋಧ ಸಾರ ೪೫ 


ಎಡಹಿ ಬೀಳ ಒಲ್ಲೆ ನಾನು 
ಒಡನೆ ಹೇಳಲರಿಯೆನಯ್ಯ 
ನುಡಿಯಬಲ್ಲೆನಯ್ಯ ಮಿಗಿಲು ನಡೆಯಲಾರೆನು 
ನುಡಿದ ಹಾಗೆ ನಡೆಯದವರ 
ಒಡೆಯ ನೀನು ಒಲ್ಲೆಯವರ 
ನಡೆಗಳಿಲ್ಲದಧಮ ನಾನು ರಕ್ಷಿಸೆನ್ನನು ೧ 


ಭಕ್ತಿಯೆನಗೆ ಇಲ್ಲವಯ್ಯ 
ನಿತ್ಯ ಜ್ಞಾನವಿಲ್ಲವೆನಗೆ 
ಮತ್ತೆ ವಿರತಿಯೆನಗೆ ಮೊದಲೆ ತಾನೆ ಇಲ್ಲವು 
ಕರ್ತು ನೀನೆ ಒಲಿದು ನಿಮ್ಮ 
ಚಿತ್ತದಲ್ಲಿ ಕರುಣ ಹುಟ್ಟಿ 
ಎತ್ತಿ ರಕ್ತಿಸೆನ್ನನಲ್ಲದಿರಲು *ೆಡುವೆನು ೨ 


ನರಶರೀರವೆಂಬ ದೊಡ್ಡ 
ಹಿರಿಯ ಕೋಳದೊಳಗೈೆಸಿಕ್ಕಿ 
ಕರಗಿ ಕೊರಗಿ ಮರುಗಿ ಅಳಲಿ ಬಳಲುತ್ತೈದೆನೆ 
ಮರುಳವೇಕೆ ಇಲ್ಲವಯ್ಯ 
ಕರುಣಿಯೆಂಬರಯ್ಯ ನಿಮ್ಮ 


ಕೊರತೆ ನಿಮಗೆ ಬಾರದಂತೆ ರಕ್ಲಿಸೆನ್ನನು ಷಿ 


ಧೀರನಲ್ಲವಯ್ಯ ನಾನು 
ವೀರನಲ್ಲವಯ್ಯ ನಾನು 
ಘೋರ ತನುವ ತೊಡಿಸಿ ಎನ್ನನಿಲ್ಲಿ ಬಿಟ್ಟಿರಿ 
ಮಾರಹರನೆ ನಿನ್ನನುಳಿದು 
ದೂರ ಹೇಳ್ವರಾರು ಎನ್ನ 
ಮಾರವೈರಿ ಸಲಹು ಕರುಣಶರಧಿಚಂದ್ರಮ ೪ 


೮೩೬ 


ಶ್ರೀ ಮುಪ್ಪಿನ ಷಡಕ್ಟರಿಗಳ 


ಕರುಣಿ ನೀನೆ ಬಲ್ಲೆ ನಾನು 
ಹರಗಣೆನಲು ಕರುಣಿಸಿದಿರಿ 
ಇರದೆ ಅಹರ ಪ್ರಹರವೆನಲು ಒಡನೆ ಒಲಿದಿರಿ 
ಸರಿದ ಕುಸುಮ ಹರನಿಗೆನಲು 
ಕರುಣಿಸಿದಿರಿ ಬಿಡದೆ ಎನ್ನ 
ಕರುಣಿಸಯ್ಯ ಪರಮ ಷಡಕ್ಷರಿಯ ಲಿಂಗವೆ ೫ 


2 ಬ ಊತ 
ಎಂದಿಗಪ್ಪುದೊ 
ರಾಗ : ಭೈರವಿ - ತಾಳ : ರೂಪಕ 
ಲಿಂಗವಂಗದಲ್ಲಿ ಇರಲು 


ಅಂಗವೆಂದು ಕಾಂಬ ಮನವ 
ಅಂಗ ನೀನೆ ಕೊಟ್ಟು ಸಲಹು ಬಯಣಳೆಯನಗಿದು ॥ಪ॥ 


ಅಂದಣವನ್ನೇರಿ ಭಕುತ- 
ಗೊಂದಣದಿಂ ನುತಿಸಿಕೊಳುತ 
ಚಂದದಿಂದ ಬರಲು ಆಚೆಯಲ್ಲಿಯೊರ್ವರು 
ಹುಂದಿ ಕುಸಿದು ವೃದ್ಧರಾಗಿ 
ಚಂದವಳಿದು ಬಳಲುವವರ 
ಇಂದುಧರನ ಸಮವು ಕಾಣ್ಬುದೆಂದಿಗಪ್ಪುದೊ ೧ 


ಯತಿಗಳೆನಿಸಿಕೊಂಡು ಕಾಮ- 
ಜಿತರು ಎನಿಸಿಕೊಂಡು ಜ್ಞ್ಯಾನ- 
ಮತಿಗಳೆನಿಸಿಕೊಂಡು ಬರಲು ಆಚೆಯೊರ್ವರು 
ಸತಿಯ ಕೂಡಿಕೊಂಡು ಬರುತ 
ನುತ ಸುಲಿಂಗ ಕೊರಳೊಳಿರಲು 
ಶಿತಿಸುಕಂಠನೆಂದು ಕಾಂಬುದೆಂದಿಗಪ್ಪುದೊ ೨ 


ಸುಬೋಧ ಸಾರ ೪೭ 


ವಸ್ತ್ರ ಭೂಷಣವನು ಹೊದೆದು 
ಪುಸ್ತಕವನ್ನು ಹಿಡಿದುಕೊಂಡು 
ಅರ್ತಿಯಿಂದ ಬರಲು ಆಚೆಯಲ್ಲಿಯೊರ್ವರು 
ಹಸ್ತ ಪಾದ ಮುಡುಬರಾಗಿ 
ಹಸ್ತದಲ್ಲಿ ಲಿಂಗವಿರಲು 
ವಸ್ತುವೆಂಬ ಕಾಂಬ ಮನವು ಎಂದಿಗಪ್ಪುದೊ a 


ಕಾವಿಯಂಬರವನು ಹೊದೆದು 
ಸಾವಿರಕ್ಲಮಾಲೆ ಕೊರಳ 
ತೀವಿ ಧರಿಸಿ ಬರಲು ಆಚೆಯಲ್ಲಿಯೊರ್ವರು 
ಸೇವಕತ್ವದಿಂದ ಧನವ 
ಈಾವುತಿರಲು ಲಿಂಗವಿರಲು 
ದೇವನೆಂದು ಕಾಂಬ ಮನವದೆಂದಿಗಪ್ಪುದೊ ೪ 


ಸ್ಪಷ್ಟವಾಗಿ ನುಡಿದು ಶಾಸ್ತ್ರ- 
ಶ್ರೇಷ್ಮರೆನಿಸಿಕೊಂಡು ಭಕುತಿ- 
ನಿಷ್ಕೆವಂತರಾಗಲಾಚೆಯಲ್ಲಿಯೊರ್ವರು 
ಹುಷ್ಟರಾಗಿ ಹಸ್ತ ಪಾದ- 
ನಷ್ಟರಾ ರಾಗಿಯಿರಲು ಅವರು 

ಸೃಷ್ಟಿಗೀಶನೆಂದು ಕಾಂಬುದೆಂದಿಗಪ್ಪುದೊ ೫ 


ನ 


ಹುರಿಯ ಕಾಯುತಿರಲಿ ಅವರು 
ತುರುವ ಕಾಯುತಿರಲಿ ಅವರು 
ಕೆರವು. ಹೊಲಿಯುತಿರಲಿ ಅವರು ಲಿಂಗವಂಗದಿ 
ಧರಿಸಿ ಭಸಿತವಕ್ಹಮಾಲೆ 
ಇರಲು ಶಿವನ ಸಮವದೆಂದು 
ಅರಿದು ತರಣು ಮಾಡುತಿರ್ಪುದೆಂದಿಗಪ್ಪುದೊ ೬ 


ಶ್ರೀ ಮುಪ್ಪಿನ ಷಡಕ್ಷರಿಗಳ 


ಅಷ್ಟಷಷ್ಮಿ ತೀರ್ಥಗಳನು 
ಮೆಟ್ಟಿಬಂದ ಮಹಿಮೆಯನ್ನು 
ದೃಷ್ಟಗೊಳಿಸಿ ಮೆರೆಯಲಾಚೆಯಲ್ಲಿಯೊರ್ವರು 
ಕಟ್ಟಿಗೆಯನು ಹೊತ್ತುಕೊಂಡು 
ಕಷ್ಟ ಪಡುತ ಬರಲು ಅವರ 
ಶ್ರೇಷ್ಠರಿವರು ಎಂದು ಕಾಂಬುದೆಂದಿಗಪ್ಪುದೊ ೭ 


ಮಲಿನ ಕಾಯರಾಗಿ ಬಹಳ 
ಮಲಿನ ಕಪಡವನ್ನು ಹೊದೆದು 
ಹೊಲೆಯರಂಗಳದಲಿ ಮನೆಯ ಕಟ್ಟಿ ಕೊಂಡಿರೆ 
ಚಲುವಲಿಂಗವಂಗದಲ್ಲಿ 
ನೆಲಸಿ ಇರಲು ಅವರ ಶಿವನ 
ಹುಲವಿದೆಂದು ನಮಿಸುತಿರ್ಪುದೆಂದಿಗಪ್ಪುದೊ ಲ 


ಹಾತರಾಗಲವರು ವಿಷಯ 
ನೀಕರಾಗಲವರು ಬಹಳ 
ಪೋಕರಾಗಲವರ ಅಂಗದಲ್ಲಿ ಲಿಂಗವು 
ಸೋಂ ಸೊಗಸುತಿರಲು ಅವರ- 
ನೇಕನಾಥನೆಂದು ಕಾಂಬ 
ಏಕಚಿತ್ರವೆನಗೆ ಬಿಡದೆ ಎಂದಿಗಪ್ಪುದೊ ೯ 


ಹಗೆಗಳಣ್ಣ ತಮ್ಮ ಹಿತವ 
ಬಗೆವ ತೊತ್ತು ಮಿತ್ರ ಬಂಟ 
ಅಗಲದಿರ್ಪ ಸತಿ ಸುಪುತ್ರ ಮಾತೆ ಪಿತರೊಳು 
ಸೊಗಸಿ ಬೆಳಗುತಿರಲು ಲಿಂಗ 
ಅಗಲದವರ ಅಂಗದಲ್ಲಿ 
ನಗಜೆಪತಿಯ ಸಮವ ಕಾಂಬುದೆಂದಿಗಪ್ಪುದೊ ೧೦ 


ಸುಬೋಧ ಸಾರ ೮೯ 


ವೇಶಿಯರನು ಕೂಡಿಕೊಂಡು 
ಓಸರಿಸದೆ ಅವರ ಹೆಗಲ 
ವಾಸದಲ್ಲಿ ತೋಳನಿಡಿದುಕೊಂಡು ಬರುತಿದೆ 
ಈಶ ಲಾಂಛನಗಳು ಇರಲು 
ಶ್ರೀ ಷಡಕ್ಚರಾಂಕನೆಂದು 
ಓಸರಿಸದೆ ನಮಿಸುತಿರ್ಪುದೆಂದಿಗಪ್ಪುದೊ ೧೧ 


ಕಳ್ಳ ಬಂದಿಕಾರ ಹಾವಡಿಗ ಹಾದರಿಗ ಬಂಟನೋಲೆಯ 
ಕಾರನೆಂದನಾದರೆ ನೀ ಮುಂತಾಗಿ ಬಂದ ಭಕ್ತರ ನೀನೆಂದೆನ್ನ 
ದಿರ್ದರೆ ಅದೇ ದ್ರೋಹ. ನಡೆ ನುಡಿ ಹುಸಿಯುಂಬಾದರೆ 
ಕೂಡಲ ಸಂಗನ ತೋರಿದ ಚೆನ್ನಬಸವಣ್ಣನಾಣೆ. 


— ಬಸವಣ್ಣನವರು 


ನಿತ್ಯ ಸುಖಯಾಗು 


Rd 
ಭಾಮಿನಿ ಷಬ್ಬದಿಗಳು 


ಎಲ್ಲ ವರಗಳ ಕೊಡುವ ದೇವನು 
ಇಲ್ಲಿ ಕರಪೀಠದೊಳು ಬಂದಿರೆ 
ಖುಲ್ಲ ಮನವೇ ನಿತ್ಯ ಪದವಿಯ ಪಡೆದು ಸುಖಿಯಾಗು ಪು 


ಸೂಳೆ ನಂಬಿಗೆ ಹೊನ್ನ ಮಳೆಯನು 
ಚೋಳರಾಯಗೆ ಕನಕ ವೃಷ್ಟಿಯ 
ಹೇಳಲಾಕ್ತಣ ಕರೆಸಿದಾತನು ಹಸ್ತದೊಳಗಿರಲು 
ಖೂಳ ಮನವೇ ನಿತ್ಯ ಪೂಜಿಸಿ 
ಕಾಲ ಕಾಮರ ಗೆಲಿದು ಶಿವಗಣ 
ಮೇಳದೊಳಗಿರ್ಪ ಪದವಿಯ ಪಡೆದು ಸುಖಿಯಾಗು ೧ 


ನಂದಿಯುಂಡಿಗೆ ಹೊನ್ನ ಪಡಿಯಂ 
ಒಂದನುಳಿಯದೆ ನಂಬಿಯಣ್ಣಗೆ 
ತಂದು ಕೊಡುವಾ ದೇವ ನಿನ್ನಯ ಹಸ್ಮದೊಳಗಿರಲು 
ಬೆಂದ ಮನವೇ ಬೇಡಿಕೊಂಬೆನು 
ಕುಂದದಿಳೆಯೊಳು ಭಜಿಸಿ ಸುಖರಸ- 
ಸಿಂಧು ತೆರೆಯೊಳಗಾಳುತಿರು ನೀ ನಿತ್ಯ ಸುಖಿಯಾಗು ೨ 


ಸುಬೋಧ ಸಾರ 


ಬಾಣ ಮಾಯೂರರಿಗೆ ಇಷ್ಟವ 
ನೂನಯಾಗದ ಹಾಂಗೆ ಕೊಟ್ಟಿಹ 
ಜಾಣ ಬಂದುರೆ ಒಲಿದು ನಿನ್ನಯ ಹಸ್ತದೊಳಗಿರಲು 
ಹೀನ ಮನವೇ ನಿತ್ಯ ಪೂಜಿಸು 
ಏನುವನು ಪಡಿಯದಲೆ ಭಕ್ತಿ- 
ಜ್ಞಾನ ವೈರಾಗ್ಯವನು ಪಡೆಯುತೆ ನಿತ್ಯ ಸುಖಯಾಗು 


ಹಾಳಿದಾಸಂಗೊಲಿದ ಮಗಳಿಗೆ 
ಲೋಲಲೋಚನಗಳನು ಕೊಟ್ಟಾ 
ಭಾಳನೇತ್ರನು ಬಂದು ನಿನ್ನಯ ಹಸ್ತದೊಳಗಿರಲು 
ಮೇಲುಗತಿ ಮತಿಯನ್ನು ಬಯಸುತ 
ಲೀಲೆಯಿಂದಲಿ ನಿತ್ಯ ಪೂಜಿಸು 
ನಾಳೆಗಿಂದಿಗೆಯೆನ್ನದೇ ನೀ ನಿತ್ಯ ಸುಖಯಾಗು 


ದಾಸಿಮಯ್ಯನಿಗೊಲಿದು ತವನಿಧಿ 
ಏಸು ಕಾಲಕೆ ಸವೆಯದಂದದಿ 
ದೇಶವರಿಯಲು ಹೊಟ್ಟ ದೇವನು ಹಸ್ತದೊಳಗಿರಲು 
ಘಾಸಿಯಾಗದೆ ಯಮನ ದೂತರ 
ಪಾಶಕಾಗದೆ ನಿತ್ಯ ಪೂಜಿಸು 
ಮೋಸಹೋಗದೆ ಈಶಪದವಿಯ ಪಡೆದು ಸುಖಯಾಗು 


ಸಿಂಧು ಬಲ್ಲಾಳನಿಗೆ ಕರುಣಿಸಿ 
ಕುಂದದಿಳೆಯೊಳು ಲಿಂಗ ಪದವಿಯ 
ಚಂದದಿಂದಲಿ ಕೊಟ್ಟ ದೇವನು ಹಸ್ತದೊಳಗಿರಲು 
ಮಂದಮತಿಯಲಿ ಕೆಡುವ ಮನವೇ 
ಹೊಂದಿಯಡಿಗಳ ನುತಿಸಿ ಪೂಜಿಸಿ 
ಮುಂದೆ ಸದ್ಗತಿ ಪಡೆದು ಶಿವನೊಳು ನಿತ್ಯ ಸುಖಯಾಗು 


ಫಿ 


೯೨ ಶ್ರೀ ಮುಪ್ರಿನ ಷಡಕ್ತರಿಗೆಳ 


ಮಲ್ಲಿಕಾರ್ಜುನ ಪಂಡಿತರಿಗಾ 
ಖುಲ್ಲ ಜೈನನು ಕಣ್ಣು ಕೀಳಿಸೆ 
ಒಳ್ಳಿತಾಗಿಯೆ ಕಣ್ಣ ಕೊಟ್ಟವ ಹಸ್ತದೊಳಗಿರಲು 
ಖುಲ್ಲ ಮನವೇ ನಿತ್ಯ ಪೂಜಿಸಿ 
ಒಳ್ಳಿತೆನಿಸುವ ಮಾರ್ಗದಿಂದಲಿ 
ಎಲ್ಲರಹುದೆನೆ ನಡೆದು ಶಿವನೊಳು ನಿತ್ಯ ಸುಖಯಾಗು 


ಲೋಲಶಂಕರದಾಸಿಮಯ್ಯಗೆ 
ಕಾಳ ದೈವವ ಸುಡಲಿಗೋಸುಗ 
ಭಾಳನೇತ್ರವ ಕೊಟ್ಟ ದೇವನು ಹಸ್ತದೊಳಗಿರಲು 
ಕೋಳು ಹೋಗದೆ ನಿತ್ಯ ಪೂಜಸಿ 
ಲೀಲೆಯಿಂದಲಿ ಹಾಡಿ ಹೊಗಳನು- 
ಕೂಲವಾಗಿರು ಶರಣರಿಗೆ ಶಿವನೊಳಗೆ ಸುಖಯಾಗು 


ಭೂಮಿಯೊಳಗಾ ಮಲಹಣಯ್ಯಗೆ 
ಕಾಮಿತಾರ್ಥವನಿತ್ತ ದೇವನು 
ಪ್ರೇಮದಿಂದಲಿ ಬಂದು ನಿನ್ನಯ ಹಸ್ತದೊಳಗಿರಲು 
ಸೋಮಧರನೊಳು ಚಿರೆಸಬಲ್ಲೊಡೆ 
ಕಾಮಕ್ರೋಧಗಳಳಿದು ಪೂಜಿಸು 
ಆ ಮಹಾ ಶಿವತರಣರೊಳು ನೀ ನಿತ್ಯ ಸುಖಿಯಾಗು 


ಧರೆಯೊಳೆಲ್ಲರು ಆರಿಯೆ ಬಾಣಾ- 
ಸುರಗೆ ಸಾಸಿರ ತೋಳ ಕೊಟ್ಟವ 
ಕರುಣದಿಂದಲಿ ಬಂದು ನಿನ್ನಯ ಹಸ್ತದೊಳಗಿರಲು 
ಮರೆಯದೆಲ್ಲಾ ವಿಧದ ಪೂಜೆಯ 
ಹರುಷದಿಂದಲಿ ಮಾಡಿ ಸುಖರಸ- 
ತರಧಿತೆರೆಯೊಳಗಾಳುತಿರು ನೀ ನಿತ್ಯ ಸುಖಿಯಾಗು 


೧೦ 


ಸುಬೋಧ ಸಾರ [7 


ಎಲ್ಲ ಮುನಿಗಳು ಎಲ್ಲ ಮನುಗಳು 
ಎಲ್ಲ ಸಿದ್ಧರು ಎಲ್ಲ ಸಾಧ್ಯರು 
ಇಲ್ಲಿ ಪಡೆದರು ನಿನ್ನ ಹಸ್ತದ ಲಿಂಗವನು ಭಜಿಸಿ 
ಅಲ್ಲಿಗಲ್ಲಿಗೆ ಹರಿವ ಬುದ್ಧಿಯ 
ಸಲ್ಲವಿಡು ನೀ ನಿತ್ಯ ಪೂಜಿಸು 
ಇಲ್ಲಿರುವ ಷಡಕ್ಷರಿಯ ವರನಲ್ಲಿ ಸುಖಿಯಾಗು ೧೧ 


* ಜೇ ೫ 


ಎಂದಿಗಾದಪುದೋ 


ಅಂಗಜಾರಿಗೆ ಮೆಚ್ಚಿ ಮರುಳಾ- 
ಗಂಗಭಾವವ ತೊರೆದು ಕೃತ್ಯವ 
ಹಿಂಗಿ ಹೊರಗನು ಮರೆವ ಸುಖವದು ಎಂದಿಗಾದಪುದೋ ॥ಪಃ 


ಎಳೆಯ ಚಂದ್ರನ ಧರಿಸಿದಾತಗೆ 
ಒಲಿದ ಫಣಿಕುಂಡಲದ ಗರುವಗೆ 
ಪುಲಿಯ ಚರ್ಮವನುಟ್ಟು ಗಜಚರ್ಮವನು ಹೊದ್ದವಗೆ 
ಹೊಳೆವ ಕೆಂಜೆಡೆ ಮುಗುಳು ನಗೆಗಳ 
ಚಲುವ ತಿವನಿಗೆ ಮೆಚ್ಚಿ ಮರುಳಾ- 
ಗಳಿದು ತನುಗುಣವರಿಯದಿರ್ಪುದು ಎಂದಿಗಾದಪುದೋ ೧ 


ಭಸಿತ ಕಾಂತಿಯ ಕಾಯದಾತಗೆ 
ಮಿಸುಪ ಫಣಿಕಂಕಣದ ನೀರಗೆ 
ಹಸಿಯ ತಿರಮಾಲೆಗಳ ಕೊರಳೊಳು ಧರಿಸಿದಾತನಿಗೆ 
ನಿತಿತ ಶೂಲದಿ ಹೆಣನ ಪಿಡಿದಿಹ 
ಅಸಮ ನೇತ್ರಗೆ ಮೆಚ್ಚಿ ಮರುಳಾ- 
ಗತನವುದಕವ ತೊರೆವುದದು ತಾನೆಂದಿಗಾದಪುದೋ ೨ 


೯೪೪ ಶ್ರೀ ಮುಪ್ಪಿನ ಷಡಕ್ಷರಿಗಳ 


ಹೊರಳಗರಳದ ರೇಖೆಯಾತಗೆ 
ಮರುಳುಗಳ ಹೂಡಾಡುವಾತಗೆ 
ಹರಿ ಸುರೇಂದ್ರರ ಹೆಣ್ಣತೊತ್ತಿರ ಮಾಡಿಕೊಂಡವಗೆ 
ಸರಸಿಜಾಸನ ಶಿರವ *ರದೊಳು 
ಧರಿಸಿದಾತಗೆ ಮೆಚ್ಚಿ ಮರುಳಾ- 
ಗಿರುಳು ಹಗಳೆಂದರಿಯದಿಹ ಸುಖವೆಂದಿಗಾಪುದೋ ಷಿ 


ತನ್ನ ಮೋಹದಿ ನೆನೆವ ಭಕುತರ 
ಮುನ್ನ ತಾನೇ ಮೋಹಿಪವನಿಗೆ 
ತನ್ನನೊಲಿಸುವ ಶರಣರಿಗೆ ತಾ ಮುನ್ನನೊಲಿವವಗೆ 
ಹೊನ್ನು ಹಾವಿಗೆ ಮೆಟ್ಟಿ ಸುಳಿವಗೆ 
ಎನ್ನ ಮನ ತಾ ಮೆಚ್ಚಿ ಮರುಳಾ- 
ಗಿನ್ನು ಹೊರಬಳಕೆಗಳ ಮರೆವುದು ಎಂದಿಗಾಪುದೋ ೪ 


ಬೆರಳನಾದರು ಹೊಟ್ಟು ಆತಗೆ 
ಕರುಳನಾದರು ಕೊಟ್ಟು ಆತಗೆ 
ಇರದೆ ತನು ಮನ ಧನವನೆಲ್ಲಿವ ಸೂರೆಗೊಟ್ಟವಗೆ 
ಗರುವನಾತನ ಇಚ್ಛೆಯೊಳು ನಾ- 
ನಿರುತ ವರಿಸಿಯೆ ಮೆಚ್ಚಿ ಮರುಳಾ- 
ಗಿರುತ ಇಹನಿದ್ರೆಗಳ ಮರೆವುದು ಎಂದಿಗಾದಪುದೋ ೫ 


ಚಂದ್ರ ಕೋಟಿಯ ಪ್ರಭೆಗಳೊಬ್ಬುಳಿ 
ಸಾಂದ್ರಮಾಗಿಯೆ ಪುರುಷ ಕೃತಿಯಿಂ 
ಚೆಂದವಡೆದಿಹ ಚಲುವ ದೇವಗೆ ಮೆಚ್ಚಿ ಮರುಳಾಗಿ 
ಬಂದಡರಿಯದೆ ಬೈದಡರಿಯದೆ 
ನಿಂದಡರಿಯದೆ ನೆರೆದಡರಿಯದೆ 
ಹೊಂದಡರಿಯದೆ ಹೊರಗೆ ಮರೆವುದು ಎಂದಿಗಾದಪುದೋ ೬ 


ಸುಬೋಧೆ ಸಾರ ೪೫ 


ಕಂತು ಹೋಟಿಯ ರೂಪಪಾದದೊ 
ಳಾಂತ ಚಲುವಿನ ಶಿವಷಡಕ್ಷರ 
ಕಾಂತನಿಗೆ ನಾ ಸಿಕ್ಕಿ ಹೊರಗನು ಮರೆದು ಮರುಳಾಗಿ 
ನಿಂತೊಡೆಲ್ಲಿಯು ಕೂತೊಡೆಲ್ಲಿಯು 
ಭ್ರಾಂತನಂದದಿ ಕಲ್ಲು ಮರನಾ- 
ಗಿಂತು ಪರವಶದಂಗಭಾವವು ಎಂದಿಗಾದಪುದೋ ೩೭ 


4 ಜ್‌ ತ% 


ಎಂದಿಗೊಲಿದಪನೋ 


ಹಾಡಿದವರಿಗೆ ಬೈದಡವರಿಗೆ 
ಹಾಡಿದವರಿಗೆ ಕೊಂದಡವರಿಗೆ 
ಬೇಡಿದಿಷ್ಟವ ಹೊಡುವ ದಯನಿಧಿ ಎಂದಿಗೊಲಿದಪನೋ ಪಃ 


ಕಲ್ಲಿಲಿಟ್ಟಿಂಥವರಿಗೊಲಿದನು 
ಬಿಲ್ಲಿನಲಿ ಹೊಯ್ದದವರಿಗೊಲಿದನು 
ಪುಲ್ಲಶರನ ವಿಕಾರಿಯೆನಿಸಿದ ಶ್ವೇತನಿಗೆ ಒಲಿದ 
ಸಲ್ಲದುದನೇ ನುಡಿದು ನಗಿಸಿದ- 
ಗಲ್ಲಿಯಾಕ್ಮಣ ಒಲಿದ ದೇವನು 
ಒಳ್ಳಿದನು ಇಂತಪ್ಪ ದಯನಿಧಿ ಎಂದಿಗೊಲಿದಪನೋ ೧ 


ಮರೆದು ಈತನ ನೆನೆದರಾದಡೆ 
ಸುರರ ಪದವಿಗಳಾಗುತಿರ್ಪವು 
ಅರಿದು ಈಶನ ನೆನೆದರಾದಡೆ ತನ್ನ ಪದವೀವ 
ದುರುಳನಾದೆನು ಮೊದಲೆ ಭಜಿಸದೆ 
ಮರುಳನಾದೆನು ಘನವನರಿಯದೆ 
ಹರಹರಾ ಇಂತಪ್ಪ ದಯನಿಧಿ ಎಂದಿಗೊಲಿದನೋ ೨ 


೪೬ ಶ್ರೀ ಮುಪ್ಪಿನ ಷಡಸ್ತರಿಗಳ 


ಬಿದಿರಿದುದಕಕೆ ಹರಿದ ಎಸಳಿಗೆ 
ಪದಪಿನಿಂದಲಿ ಇಂದ್ರಪದವಿಯ- 
ನೊದಗಿಸಿಯೆ ತಾನವರಿಗಿತ್ತನು ಮುಗ್ಧೆಯನ್ನಾಳ್ಡ 
ಪದುಳದಿಂ ಪೂಜಿಸದೆ ಕೆಟ್ಟಿನು 
ಮುದದಿ ಮುನ್ನವೆ ಹೊಗಳದಾದೆನು 
ಸದಮಲಾತ್ಮಕನಾದ ದಯನಿಧಿ ಎಂದಿಗೊಲಿದಪನೋ ಫಿ 


ಸಟೆಗಳಿಂದಲಿ ಪೂಜಿಸಲು ತಾ 
ದಿಟಗಳಿಂದಲಿ ಪೂಜಿಸಲು ತಾ- 
ನಟಿಮಟಿ ವ್ಯಾಪಾರದಿಂದಲಿ ಪೂಜಿಸಲು ಬಳಿಕ 
ಕುಟಿಲದಿಂದಲಿ ಪೂಜಿಸಿದೊಡಂ 
ನಿಟಿಲನೇತ್ರನು ತನ್ನ ಪದವಿಯ 
ಘಟಿಸಿ ಕೊಡುವಿಂತಿಪ್ಪ ದಯನಿಧಿ ಎಂದಿಗೊಲಿದಪನೋ ೪ 


ದುರುಳನಾದೆನು ಮೊದಲೆ ಭಜಸದೆ 
ಮರುಳನಾದೆನು ಘನವನರಿಯದೆ 
ಹರಹರಾ ಇಂತಪ್ಪ ಹರನೇ ನಿಮ್ಮನೊಲಿಸಿಹರ 
ಚರಣರಕ್ಷೆಗೆ ಸರಿಯನಾಹೆನೆ 
ಬಿರುದು ನಿಂದೆನಗಿಲ್ಲ ಕೊರತೆಯು 
ಬಿರುದಿನ ಷಡಕ್ಷರಿಯ ಲಿಂಗವೆ ಒಲಿದು ಕೃಪೆಯಾಗು ೫ 


ನರ ಕೂರಂಬಿನಲ್ಲೆ ಚ್ಛವಂಗೊಲಿದೆಯಯ್ಯ ! ಅರಳಂಬಿ 
ನಲ್ಲೆಚ್ಚ ಕಾಮನನುರುಹಿದೆ! ಇರುಳು ಹಗಲೆನ್ನದೆ ಪ್ರಾಣ 
ಪಾತವ ಮಾಡಿದ ಬೇಡನ ಕೈಲಾಸಕ್ಕೊಯ್ದೆಯಯ್ಯ [ ಎನ್ನ 
ನೇತಕ್ಕೊಲ್ಲೆ ಕೂಡಲ ಸಂಗಮದೇವಾ ! 


ಬಸವಣ್ಣನವರು 


ಸುಬೋಧ ಸಾರ ೯೭ 


ಲಿಂಗವು ಇರಲು ಶಿವ 


ಆವ ಪರಿಯಲಿ ತಿಳಿಯಬಾರದು 
ದೇವ ನಿಮ್ಮಯ ಶರಣರಿರವನು 
ಭಾವದೊಳು ನಾ ತಿಳಿವೆ ಲಿಂಗವು ಇರಲು ಶಿವನೆಂದು ಪ 


ಧಾರುಣಿಯೊಳಾ ಉದ್ಭಟಯ್ಯನು 
ಚಾರಮಾಂಕನು ಚೋಳರಾಯನು 
ಮಾರವೈರಿಯ ಬೆರಸಲಿಲ್ಲವೆ ಅವರ ಪರಿಯಂತೆ 
ಧಾರುಣಿಯ ಪಾಲಿಸುತ ಗುಪ್ತ ಉ- 
ದಾರ ಭಕ್ತಿಯ ಮಾಡುತಿಹರೋ 
ಆರು ಬಲ್ಲರು ನಿಮ್ಮ ಶರಣರ ತಿಳಿಯಲೆಂತಹುದೋ- ೧ 


ಬಸವರಾಜನು ಚೊಕ್ಕನೈನಾ- 
ರಸಮಳೇತಿಯ ರಾಜರಿವರುಗ- 
ಳೊಸೆದು ತಿವನೊಳು ಬಚಿರೆದರಲ್ಲವೆ ಅವರ ಪರಿಯಂತೆ 
ವಸುಧೆಯೊಳು ಮಂತ್ರಪ್ರಭಾವದಿ 
ಎಸೆವ ಶಿವನೊಳು ಗುಪ್ತ ಭಕ್ತಿಯ 
ಬೆಸಗೆಯೊಳಗಿರುತಿಹರು ಶರಣರ ತಿಳಿಯಲೆಂತಹುದೋ ೨ 


ಧಾರುಣಿಯೊಳಾ ಮಲುಹಣಯ್ಯನು- 
ದಾರ ಸಾಂದರ ಪುಂಡ ಜಂಗಮ 
ವಾರವಧುಗಳ ಬೆರಸಲಿಲ್ಲವೆ ಅವರ ಪರಿಯಂತೆ 
ಆರು ಬಲ್ಬರು ವಿಟರ ತೆರದಿಂ 
ಮಾರವೈರಿಯ ಗುಪ್ತ ಭಕ್ತಿಯ- 
ನಾರ ಪರಿಯಲಿ ಮಾಡುತಿಹರೋ ಶಿಳಿಯಲೆಂತಹುದೋ ೩ 


೯೮ ಶ್ರೀ ಮುಪ್ಪಿನ ಷಡಕ್ಷರಿಗಳ 


ಮೇದಿನಿಯೊಳಾ ಮಲ್ಲತೆಟ್ಟಿಯು 
ಆದಿಮೈಯನು ಶಂಕರೇತನು 
ಸಾಧಿಸುತ್ತಲೆ ವ್ಯವಹರಂಗಳಲಿರ್ದರವರಂತೆ 
ಆದಿವಿಡಿದೊಂದುದ್ಯಮಂಗಳ 
ಲಾದಿ ಲಿಂಗದ ಗುಪ್ತ ಭಕ್ತಿಯ 
ವೇದಿಸಿಹರೋ ನಿಮ್ಮ ಶರಣರು ತಿಳಿಯಲೆಂತಹುದೋ 


ಪೊಡವಿಯೊಳಗೆಲ್ಲರಿವ ತೆರದಿಂ 

ಮಡಿವಳನು ಯಂಕಾಳಿಗಳು ಪುಲಿ. 

ಯಡುಪರೆಂಬರು ದುಪಟೆ ತೊಳೆವುತಲಿರ್ದರವರಂತೆ 
ಮಡಿಯ ಮಾಡುತ ಭಕ್ತವಸ್ತ್ರವ 

ಅಡಗಿ ಶಿವನೊಳು ಗುಪ್ತ ಭಕ್ತಿಯ 

ನಡೆಸುತಿಹರೋ ನಿಮ್ಮ ಶರಣರು ತಿಳಿಯಲೆಂತಹುದೋ 


ಧಾರುಣಿಯೊಳಾ ಅಮುಗಿದೇವನು- 
ದಾರ ಜೇಡರ ದಾಸಷತಿ ಸಂ- 
ಸಾರದೊಳಗಿರುತಿರ್ದುದಿಲ್ಲವೆ ಅವರ ಪರಿಯಂತೆ 
ಆರು ಬಲ್ಲರು ಶರಣರನು ಸಂ- 
ಸಾರವನು ಮರೆಗೊಂಡು ಗುಪ್ತದಿ 
ಮಾರವೈರಿಯ ಬೆರಸುತಿಹರೋ ತಿಳಿಯಲೆಂತಹುದೋ 


ಇಲ್ಲಿ ಚನ್ನಯ್ಯಗಳು ಲದ್ದೆಯ 
ಹುಲ್ಲು ಸೋಮಯ್ಯಗಳು ಬಡತನ- 
ದಲ್ಲಿ ಶಿವನೊಳು ಬೆರಸಲಿಲ್ಲವೆ ಅವರ ಪರಿಯಂತೆ 
ಹುಲ್ಲು ಮಾರುತ ಬಡವರಂದದಿ 
ಮುಲ್ಲ ಮಾನವರರಿಯದಾ ಶಿವ 
ನಲ್ಲಿ ಗುಪ್ತದಿ ಬೆರಸುತಿಹರೋ ತಿಳಿಯಲೆಂತಹುದೋ 


ಸುಜೋಧೆ ಸಾರ 


ಕುರಿಯ ಕಾಯುತ ಗೊಲ್ಲಳಯ್ಯನು 
ತರುವ ಕಾಯುವ ಚಂಡಿದೇವನು 
ಪರಮ ತಿರುಮೂಲಯ್ಯಗಳು ಇರುತಿರ್ದರವರಂತೆ 
ಕುರಿಯ ತುರುವಂ ಕಾಯ್ದು ಗುಪ್ತದಿ 
ಹರನ ಭಕ್ತಿಯ ಮಾಡುತಿಹರೋ 
ಶರಣರಿರವನು ನರರ ಭಾವದಿ ತಿಳಿಯಲೆಂತಹುದೋ 


ಉದಿಸಿ ಧರೆಯೊಳು ಹಲವು ಪರಿಯಲಿ 
ಹುದುಗಿ ಲಿಂಗದಿ ಗುಪ್ತ ಭಕ್ತಿಯ 
ಪದುಳದಿಂದಲಿ ಮಾಡುತಿಹರೋ ತಿಳಿಯಲೆಂತಹುದು 
ಅದರ ದೆಸೆಯಿಂದರಿಯಬಾರದು 
ಸದಮಲಾತ್ಮಕ ಲಿಂಗವಂತರ 
ಮುದದಿ ಶಿವಷಡಕ್ಷರಿಯ ವರ ನೀನೆಂಬೆನದರಿಂದ 


ರ ಡ್‌ 


ಕರುಣಿ ಎಂತಹನು 


ಕರುಣವಾರಿಧಿ ಶಿವನು ಎನುತಲಿ 
ಅರಿದ ಮರುಳರು ಕವಿಗಳೆಂಬರು 
ಬರಿಯ ತರಕಟಿ ಕಾಡುವಾತನು ಕರುಣಿ ಎಂತಹನು 


ಆದಿಯೈಯನು ಜೈನರುಗಳಾ 
ವಾದಕೋಸುಗ ಕರೆಯ ಬರುತಿರೆ 
ಹಾದಿಯೊಳಗಂ ಕಾಡಿದಾತನು ಅಂತುಮಲ್ಲದಲೆ 
ಮಾದಿರಾಜನ ಅರಸಿ ಬರುತಿರೆ 
ಭೇದಿಸದೆಯುರೆ ಕಾಡಿದಾತನು 
ಮಾಧವೋದ್ಭವವೈರಿಯೀತನು ಕರುಣಿ ಎಂತಹನು 


೪೯ 


೧೦೦ ಶ್ರೀ ಮುಪ್ಪಿನ ಷಡಕ್ಟರಿಗಳ 


ಭೂಮಿಯೊಳಗತಿ ಚೋದ್ಯ ಮೈದುನ 
ರಾಮ ತಂದೆಯ *ರೆಯ ಬರುತಿರೆ 
ಆ ಮಹಾತ್ಮನ ಕಾಡಿದಾತನು ಅಂತುಮಲ್ಲದಲೆ 
ಪ್ರೇಮ ತನ್ನೊಳಗಿರ್ದ ನೃಪಸತಿ 
ಕಾಮದೇವನ ಬಳಿಯ ನಂಬಿಯ 
ನಾಮವನು ನೆನೆವುತಲಿ ಕಾಡಿದ ಕರುಣಿ ಎಂತಹನು 


ಸ್ಥಿತಿಗೆ ಮೆರೆವಾ ಕಾಂಚಿಪುರದಲಿ 
ಪತಿವ್ರತಾಮಣಿ ಚಂಗಳವ್ವನ 
ಸುತನ ಹೊಲಿಸಿದ ಮರುಕವಿಲ್ಲದೆ ಅಂತುಮಲ್ಲದಲೆ 
ಸುತನನೊರ್ವನ ಪಿಡಿದು ಬಡತನ 
ಯುತದಿ ಬಾಳುವ ನಂಬಿಯಕ್ಕನ 
ಸೃತಕದಿಂದಲಿ ಮಗನ ಕೊಲಿಸಿದ ಕರುಣಿ ಎಂತಹನು 


ಕೋಲುರೊಳಗೆಲ್ಲವರ ತೆರದಿಂ 
ಹಾಲ ಸವಿಸಲು ತಂದು ಮುಗ್ಗಾ 
ಬಾಲೆಯನು ತರಕಟವ ಕಾಡಿದನಂತುಮಲ್ಲದಲೆ 
ನೀಲಕಂಠಯ್ಯಗಳು ಆಣೆಗೆ 
ಬಾಲೆಯೊಳು ಮಾತಾಡದಿರುತಿರೆ 
ಬಾಳವಾಗಿಯೆ ಕಾಡಿದಾತನು ಕರುಣಿ ಎಂತಹನು 


ಮಡದಿ ಪುರುಷರು ನುಡಿಯದಿರ್ದೊಡೆ 
ಜಡಿದು ಜರಿದರೆ ಕೋಪಮವ್ಪುದೆ 
ಕಡೆಗೆ ಪುರುಷರಿಗದನ ಹೋಲುವೆಯಂತೆ ನಾನಿನ್ನ 
ಬಿಡದೆ ಬಣ್ಣಿಸಿ ಪಾಡುತಿರೆ ಎ. 
ನ್ನೊಡನೆ ನುಡಿಯದೆಯಿರಲು ಜರಿದೆನು 
ಮೃಡ ಷಡಕ್ಷರವರನೆ ಕೋಪವು ಬೇಡಯೆನ್ನೊಡನೆ 


ಸುಬೋಧ ಸಾರ ೧೦೧ 


ದೇವನೊಳ್ಳಿದನೆಂದು ಮುಯ್ಯೆನಲು ಬೇಡ. ತರಕಟಿ 
ಕಾಡಿಹನೊಳ್ಳಿದನೆ ? ಅಳಿಸುವ ನಗಿಸುವನೊಳ್ಳಿದನೆ ? ಬೆಚ್ಚದೆ 
ಬೆದರದೆ ತೊತ್ತುತನವ ಮಾಡಲು ತನ್ನನೀವ ಕೂಡಲ ಸಂಗಮ 
ದೇವ. 


— ಬಸವಣ್ಣನವರು 
`ಓ ಬ ಬಂ 
ನರರಿಗೆಂತಹುದು 
ಒಲಿದ ಲಲನೆಯನಗಲುವದು ತಾ 
ಒಲಿದು ಲಿಂಗದಿ ಮನವನಿಟ್ಟರೆ 
ಚಲಿಸದದು ಶಿವನಂಶಕಲ್ಪದೆ ನರರಿಗೆಂತಹುದು ಪಃ 


ಮುನಿದ ನಲ್ಲಗೆ ಲಲ್ಲೆ ಗರದತಿ 
ವಿನಯದಿಂದಲಿ ತೋರಿ ಕುಚವನು 
ಇನಿಯನೆದೆಯೊಳು ಸಾರ್ಚಿಯಧರವ ಜಿಹ್ಹೆಯೊಳಗಿರಿಸಿ 
ಮುನಿಸು ತಿಳಿಯದಡೆನ್ನ ಕೊಲ್ಲೆಂ- 
ದೆನುತ ಮುದ್ದಿಸಿ ದೈನ್ಯಗರೆವಳ 
ಮನದಿ ನೆನೆಯದೆ ಇರ್ಪುದದು ತಾ ನರರಿಗೆಂತಹುದು ೧ 


ಒಲಿದ ಪುರುಷನ ವಿನಯದಿಂದಲಿ 
ಎಳೆದು ಮಂಚದ ಮೇಲೆ ಮಲಗಿಸಿ 
ಬಲುಹಿನಿಂ ತಾಂಬೂಲ ಗುಟುಕನು ಕೊಟ್ಟು ಬಿಗಿದಪ್ಪಿ 
ನಲಿದು ಅಧರವ ಸವಿದು ಸೊಗಸಿಂ 
ತಳಪುಗಂಗಳ ಮುಚ್ಚಿ ತೆರೆವಳ 
ನುಳಿಪುದದು ಶಿವನಂಶಕಲ್ಲದೆ ನರರಿಗೆಂತಹುದು ೨ 


೧೦೨ ತ್ರೀ ಮುಪ್ಪಿನ ಷಡಕ್ಟರಿಗಳ 


ಹುರುಳು ಕುಣಿವುತ ಮುತ್ತಿನೋಲೆಯ 
ಮಿರುಗು ಹೊಳೆವುತ ಕೊರಳ ಮುತ್ತಿನ 
ಸರವು ಕಲಕುತ ತೊಟ್ಟಿ ಕುಚಯುಗವದರುತಿರೆ ಬಳಿಕ 
ಸೆರಗಿನಿಂದಲಿ ಚೆಮತ ನಲ್ಲನ 
ಒರಸಿ ಮುಖವನು ಮರಳಿ ನೆರೆವಳ 
ತೊರೆವುದದು ಶಿವನಂಶಕಲ್ಪದೆ ನರರಿಗೆಂತಹುದು 


ತೊಡೆಗಳದರುತ ನಡವು ಬಳಕುತ 
ಮುಡಿಯು ಕುಣಿಯುತ ಸಡಲಿ ಬೈತಲೆ 
ಒಡನೆ ಗಂಟಿಕ್ಕಿರಲು ತಿಲಕವು ಬೆಮರಿನಿಂದಿಳಿಯೆ 
ಮಡದಿ ಮುತ್ತಿನ ಬೊಟ್ಟು ರಂಜಿಸೆ 
ಮುಡಿದ ಕುಸುಮದ ಭಾವದಳವನು 
ಬಿಡುವುದದು ಶಿವನಂಶಕಲ್ಲದೆ ನರರಿಗೆಂತಹುದು 


ಸುರತದಂತ್ಯದಿ ಬಳಲಿದಾತನ 
ನೊರಗಿಸುತ ಕುಚಯುಗದ ಮಧ್ಯದಿ 
ಪರವತದಿ ಮೆರೆದಿರುವ ಚಲುವೆಯ ಸೊಗಸನಗಲುವರೆ 
ಪರಕೆ ಪರತರ ಶಿವಷಡಕ್ಹರ 
ಪರಮಲಿಂಗದಿ ಮನವು ಸಿಲ್ಕಿರೆ 
ಹೊರಗೆ ಮರೆದಿಹ ಶರಣಗಲ್ಲದೆ ನರರಿಗೆಂತಹುದು 


೫% 


ಅವಳ ವಚನ ಬೆಲ್ಲದಂತೆ. ಹೃದಯಲಿಪ್ಪುದು ನಂಜು 
ಕಂಡೆಯ್ಯ. ಕಂಗಳಲೊಬ್ಬನ ಕರೆವಳು. ಮನದಲೊಬ್ಬನ 
ನೆನೆವಳು. ಕೂಡಲ ಸಂಗಮದೇವಯ್ಯ ಕೇಳಯ್ಯ ಮಾನಿಸ 


ಗಳ್ಳಿಯ ನಂಬದಿರಯ್ಯ. 


— ಬಸವಣ್ಣನವರು 


ತೇ 


ಸುಜೋಧೆ ಸಾರ ೧೦೩ 


ಎಂದಿಗಹುದೊ 


ಎಂದಿಗಹುದೋ ನಿಮ್ಮ ನೆನೆವುದು 
ಎಂದಿಗಹುದೋ ನಿಮ್ಮ ನಿಜವದು 
ಎಂದಿಗಹುದೋ ನಿಮ್ಮ ಪೂಜೆಯ ಮಾಡುವಾ ಸುಖವು ಪಃ 


ಕಂಡ ಬಳಿಯಲಿ ನದಿಯು ಕೊಳಗಳು 
ಕಂಡ ಬಳಿಯಲಿ ಪತ್ರ ಪುಷ್ಪವು 
ಕಂಡ ಬಳಿಯಲಿ ನಿಮ್ಮ ಪೂಜೆಯ ಮಾಡಲೊಲ್ಲದೆಯೆ 
ಕಂಡ ಕಂಡೂರುಗಳ ತಿರುಗುತ 
ಕಂಡ ಕಂಡರ ಮನೆಗೆ ಹೊಕ್ಕರೆ 
ತುಂಡುಮೂಳನು ಆಗಿ ಸುಮ್ಮನೆ ಕೆಟ್ಟಿನಕಟಕಟ ೧ 


ಶೂಲಪಾಣಿಯ ಚರಣಯುಗವನು 
ಲೀಲೆಯಿಂದಲಿ ನೆನೆದು ನೆನೆದೂ 
ಕಾಲ ಕರ್ಮಂಗಳನು ಗೆಲ್ಲುತ ಮುಕ್ತಿ ಪಡೆಯದೆಯೆ 
ಹೇಲನರಸುತ ತಿರಗುತಿರ್ಪಾ 
ಮೂಳಹಂದಿಯ ತೆರದಿ ತ್ರೈವಿಧ 
ಹೇಳನದ ಹುಚ್ಚಿಂದ ನಿಮ್ಮನು ಮರೆತೆನಕಟ ಕಟ ೨ 


ಎಳೆಯ ಚಂದಿರಧರನಿಗೊಲಿದು 
ಎಳಸದನ್ಯನ ಸುಖವನಂಗವು 
ಕಳೆಗಳರಿಯುತ ನಿತ್ಯ ಸುಖವನು ಪಡೆಯಲೊಲ್ಲದಲೆ 
ಎಲುವು ನರಗಳ ತೊಗಲು ಪೊದೆದಿಹ 
ಹಳೆಯ ತೊಗಲನು ಪೊತ್ತು ನಾ ನೆರೆ 
ಹೊಲೆಯನಂತಿರೆ ಮರೆದು ನಿನ್ನನು ಹೆಟ್ಟಿನಕಟಕಟ 4 


೧೦೪ ಶ್ರೀ ಮುಪ್ಪಿನ ಷಡಕ್ಸರಿಗಳ 


ಸತ್ಯ ಗುರುಗಳ ಕೂಡಲಾಡುತ 
ನಿತ್ಯ ತಿವನನು ಭಜಿಸಿ ನುತಿಸುತ 
ಮರ್ತ್ಯ ದಾರ್ತಿಯು ಬಾರದಂತದು ಮಾಡಿಕೊಳ್ಳದಲೆ 
ವ್ಯರ್ಥವಾಗಿಯೆ ಕೆಡುವ ಹೆಣ್ಣಲಿ 
ಚಿತ್ತ ಕೆಡಿಸುತಲಧರ ಕಚ್ಚುವ 
ಕತ್ತೆ ಹೊಲೆಯನದಾಗಿ ನಿಮ್ಮನು ಮರೆದೆನಕಟಿಕಟ ೪ 


ಸೃಷ್ಟಿಯೊಳಗೇ ಉದಿಸಿ ನಾನತಿ 
ಶ್ರೇಷ್ಠನಲ್ಲವು ಹಿರಿಯರೊಳಗೂ 
ನಿಷ್ಠೆಯಿಲ್ಲವು ಲಿಂಗದಲ್ಲಿಯು ಬ್ರಹ್ಮನಾನಲ್ಲ 
ಕಷ್ಟತನವನು ಮರೆಸಿ ನಿಮ್ಮಯ 
ನಿಷ್ಠೆ ನಿಜವೊಲಿದಿತ್ತು ಹರುಣೆಯ 
ದೃಷ್ಟಿಯಲಿ ನೋಡೈ ಷಡಕ್ಹರ ಲಿಂಗವೇ ಎನ್ನ ೫ 


ಎಂದೋ ಸಂಸಾರ ದಂದುಗ ಹಿಂಗುವದು ? ಎಂದೋ 
ಮನದಲ್ಲಿ ಪರಿಣಾಮವಹುದೆನಗೆಂದೋ ? ಎಂದೋ ಕೂಡಲ 
ಸಂಗಮದೇವ ಇನ್ನೆಂದೋ ಪರಮ ಸಂತೋಷದಲ್ಲಿಹುದೆನ 
ಗೆಂದೋ? 


— ಬಸವಣ್ಣನವರು 


#3 


ಒಡಲು ಹಿಡಿದ ಜಡನು ನಾನು 


ಒಡಲು ಹಿಡಿದಿಹ ಜಡನು ನಾನೈ 
ಒಡಲು ಇಲ್ಲದ ಅಜಡ ನೀನೈ 
ಒಡೆಯ ನೀನೇ ಒಲಿಸದನಕಾ ಒಲಿಸಲಾಪುವೆನೇ ॥ಪ| 


ಸುಬೋಧ ಸಾರ 


ಹೆಳವ ಮರದಾ ತುದಿಯೊಳಿರ್ದಾ 
ಫಲವ ಬಯಸಿಯೆ ಬಳಲುವಂದದಿ 
ಚಲುವ ಹೆಣ್ಣನು ಅಧಮ ಬಯಸುತ ಬಳಲುವಂದದಲಿ 
ಎಳೆಯ ಚಂದಿರ ಧರನ ಸುಖವನು 
ಎಳೆಸಲಹುದೇ ಎನಗೆ ಶಿವನೀ 
ನೊಲಿದ ನಿಮ್ಮಯ ಕರುಣವೆನ್ನೊಳಗಾಗದಿರದನಕ 


ದಾಸಿಯರಸನ ಬಯಸಿ ಶರಗನು 
ಓಸರಿಸುವಂದದಲಿ ಮುಂದದು 
ಘೋಷ ಗಂಟೆಯು ಜಾವವನು ತಾ ಬಯಸುವಂದಲಿ 
ಈಶ ನಿಮ್ಮಯ ನಿತ್ಯ ಸುಖವನು 
ಹೇಸಿ ಮನುಜನು ತನಗೆ ಬಹು ದಿನ 
ಆಸರಿಸದೇ ನಿನ್ನ ನೀನೇ ಒಲಿಯದಿರದನಕ 


ಒಡೆದು ಹೋದಾ ಪ್ರತುಮೆ ಚಲುವಾ 
ಗುಡಿಯ ಬಯಸುವ ತೆರದಿ ಬಹುತರ 
ಬಡವನಾ ಧನ ಬರಿದೆ ಬಯಸಿಯೆ ಬಳಲುವಂದದಲಿ 
ಒಡೆಯ ನಿಮ್ಮಯ ನಿತ್ಯ ಸುಖವನು 
ಬಡವ ನಾ ನೆರೆ ಬಯಸ ಬಹುದೇ 
ಬಿಡದೆ ನೀನೇ ಕರುಣಿಯೆನ್ನೊಳಗಾಗದಿರದನಕ 


ಬಾಳದೋತ್ತಮ ಕನಕ ಚಿತ್ರದ 
ಶಾಲೆಗಳ ತಾ ಬಯಸುವಂದದಿ 
ಆಳು ಅಂದಣವನ್ನು ಏರಲು ಬಯಸುವಂದದಲಿ 
ಶೂಲಧರ ನಾ ನಿಮ್ಮ ಸುಖವನು 
ಕಾಲ ಬಡವನು ಬಯಸಬಹುದೇ 
ಲೀಲೆಯಿಂದಲೆ ನಿನ್ನ ನೀನೇ ಒಲಿಯದಿರದನಕ 


೧೦೫ 


೧೦೬ ಶ್ರೀ ಮುಪ್ಪಿನ ಷಡಕ್ಟರಿಗಳ 


ಒಡ ಲನಿತ್ತೂ ಸುತರನಿತ್ತೂ 
ಮಡದಿ ಧನವನು ಧರಣಿಯಿತ್ತೂ 
ಪಡೆದರೈಸೇ ಶಿವನ ಸುಖವನು ಬರಿದೆ ಬಪ್ಪುದೆ ತಾ 
ಒಡೆಯನಹ ಷಡಕ್ಷರಿಯ ಲಿಂಗವು 
ಬಡವನಿವನೂ ಎಂದು ಬಿಡದೇ 
ಒಡನೆ ಕರುಣೆಯದಾಗದನಕಾ ಎನ್ನೊಳಪ್ಪುವುದೋ ೫ 

ಲೇಸ ಕಂಡು ಮನ ಬಯಸಿ ಬಯಸಿ ಆಸೆ ಮಾಡಿದಡಿಲ್ಲ 

ಕಂಡಯ್ಯ. ತಾಳ ಮರಕ್ಕೆ ಸಯ ನೀಡಿ ಮೇಲೆ ನೋಡಿ 
ಗೋಣು ನೊಂದುದಯ್ಯ. ಕೂಡಲ ಸಂಗಮದೇವ ಕೇಳಯ್ಯ 


ನೀನೀವ ಕಾಲತೃಲ್ಲದಿಲ್ಲ ಕಂಡಯ್ಯ. 
— ಬಸವಣ್ಣನವರು 


ಶೇತೇ ಸೇ 


ಎಂದಿಗೆ ದೊರಕುವದು 


ರಾಗ : ಗುಂಡಕ್ರಿ 
ಎಂದಿಗೆ ದೊರಕುವದನವರತ ಭವನಾ- 
ನಂದದಿ ಪೂಜಿಪ ಪರಸೌಖ್ಯವು ತಾ 
ಸಂದು ಸುಖಾರ್ಣನವತೆರೆಯೊಳಗಿಪ್ಪುದು ಎಂದಿಗೆ 
[ದೊರಕುವದು ಪಃ 
ಕಾಡುವ ಮಾಯೆಯ ಜಾಡಿಸಿ ಭವವ ಏ. 
ಭಾಡಿಸಿ ಕಾಲನನೇಡಿಸಿ ಕಾಮನ- 
ನೋಡಿಸಿ ಮರವೆಯ ಕಾಡಿಗೆ ವನ್ತಿಯ ಪರಿವೇಷ್ಟಿಸಿ ಬಳಿಕ 
ನೋಡುತ ಲಿಂಗವ ಮೂಡುತ ಗದ್ದದ 
ಪಾಡುತ ಸುಖಜಲವಾಡುತ ನೇತ್ರದಿ 
ಬೇಡುತ ಭಕ್ತಿಯ ಕೂಡುವ ಶಿವಸುಖವೆಂದಿಗೆ 
[ದೊರಕುವದು ೧ 


ಸುಬೋಧ ಸಾರ ೧೦೭ 


ಕೆರೆ ತೊರೆ ಮಡು ಡೋಣಿ ಪರಿವಾ ನಿರ್ಮುರ 
ಗಿರಿ ಗುಹೆ ವನಲತೆ ಪರ್ಜಿದ ಕಾನನ 
ಸರರುಹ ಕೊಳದೊಳು ಧುಮುಕುವ ನದಿತಟದೊಳು ಶತಿ 
ಅರೆಯೊಳು ಪುಳಿನ ಸ್ಥ ಳದೊಳು ನಿರ್ಮಳ [ತಿಲೆಯೊಳಗೆ 
ಪರಮ ಸುಖಸ್ಥ ಛದೊಳು ಘನಲಿಂಗಳೆ 
ಹರುಷದಿ ಪೂಜಯ ಮಾಡುವ ಶಿವಸುಖವೆಂದಿಗೆ 
[ದೊರಕುವದು ೨ 


ಶಶಿಕಾಂತದ ಶಿಲೆಯಿಂದಲಿ ರಚಿಸಿದ 

ಮಿಸುಪಾ ಕೊಳದೊಳು ಚಂದ್ರನ ಕಿರಣದ 

ಪಸರದ ಜಲದೊಳು ಕುಂಕುಮ ಚಂದನ ಕರ್ಪುರಮಂ 

ಬಿಸರುಹದಳದಿಂದರ್ಫ್ಯಮ ನೀಡುವ [ಕದದಿ 

ಜಿಸರುಹಗಳೊಳುಂ ಮೂರ್ತವ ಮಾಡಿಸಿ 

ಶತಿಕಳೆಧರನಂ ಪೂಜಿಪ ಶಿವಸುಖವೆಂದಿಗೆ ದೊರಕುವದು ೩ 
ಒಪ್ಪುವ ಲಿಂಗದ ಮೊಗದೊಳು ಮೊಗಮಿ- 

ಟ್ಟೊಪ್ಪುತ ಗಲ್ಲದೆ ಬೆಮರುವ ಜಲದಿಂ- 

ದೊಪ್ಪನೆ ನೆನೆವುತ ನಟ್ಟಾಲಿಗಳಂ ಚಲಿಸದೆ ದೃಢದಿಂದ 

ಒಪ್ಪುವ ನಿಟ್ಟಿರೊ ಲಿಂಗವನಾವಗ 

ತಪ್ಪದೆ ಚಿತ್ರಿಸಿ ಬರೆದರೊಯೆಂಬು- 

ತಿಪ್ಪಾ ಪರವಶನಂದದ ನಿಜಸುಖವೆಂದಿಗೆ ದೊರಕುವದು ೪ 
ಕಮಲಪರಾಗದ ಪೀಠವನಿಕ್ಕಿಸಿ 

ಕಮಲದ ಸತ್ತಿಗೆಗಳ ಬಳಸುತ ತ- 

ತೃಮಲದ ಪತ್ರದ ಬೀಸಣಿಗೆಗಳನು ಬೀಸುತ ಹರುಷದಲಿ 

ಕಮಲದ ಕರ್ಣಿಕ ದರ್ಪಣದಿಂದಲಿ 

ಕುಮುದದ ಘಂಟೆಯ ನುಡಿಸುತ ಪೂಜಿಪ 

ವಿಮಲ ಷಡಕ್ತ್‌ರ ಲಿಂಗದ ನಿಜಸುಖವೆಂದಿಗೆ ದೊರಕುವದು ೫% 


೧೦೪ ಶ್ರೀ ಮುಪ್ಪಿನ ಷಡಕ್ಟರಿಗಳ 


ಅಂಗೈಯೊಳಗಣ ಲಿಂಗವ ನೋಡುತ್ತ ಕಂಗಳು ಕಡೆ 
ಗೋಡಿವರಿಯುತ್ತ ಸುರಿವುತ್ತ ಎಂದಿಪ್ಪೆನೋ ! ನೋಟವೇ 
ಪ್ರಾಣವಾಗಿ ಎಂದಿಪ್ಸೆನೋ ! ಕೂಟವೇ ಪ್ರಾಣವಾಗಿ ಎಂದಿ 
ಪೆ ನೋ! ಎನ್ನ ಅಂಗವಿಕಾರದ ಸಂಗವಳಿದು ಕೂಡಲ 
ಸಂಗಯ್ಯ ಲಿಂಗ ಲಿಂಗವೆನ್ನುತ್ತ ! — ಬಸವಣ್ಣನವರು 


ಏತರ ಭಯವೆಮಗೆ 


ರಾಗ: ಘೂರ್ಜರಿ 


ಕಂಗೆಡಲೇತಕೆ ಕಳವಳಿಸಿಯೆ ನಾ- 
ನಂಗಜ ಮಾಯೆಯ ಮನದಬ್ಬರಕಂ 
ಲಿಂಗದ ಸೂತ್ರವ ಕರದಲಿ ಪಿಡಿದಿರಲೇತರ ಭಯವೆಮಗೆ ।ಪ॥ 


ಅಂಧಕನಿಗೆ ಸತ್ಚಥವನು ತೋರುವ 
ಚಂದದಿ ಮೂಕಗೆ ಮಾತುಂ ಜೀವಿತ- 
ಸಿಂಧುವಿನೊಳಗಣ ಹೊಳ್ಳನು ತಪ್ಪಿಸಿ ಪಥವನು ತೋರ್ಪಂತೆ 
ಹಿಂದಣ ವಾಸನೆಯನು ಪರಿಹರಿಸುವ 
ಮುಂದಣ ಸದ್ಗತಿಯನು ತೋರುವ ಘನ 
ಸಂದಪುರಾತರ ವಚನಗಳಿರುತಿರೆ ಏತರ ಭಯವೆಮಗೆ ೧ 


ವರಸಂಜೀವನದೌಷದವಿರುತಿರೆ 
ಮರಣದ ಭೀತಿಗೆ ಅಂಜಲದೇತಕೆ 
ಪರುಷದ ಖಣಿ ತಾ ಮನೆಯೊಳಗಿರುತಿರೆ ಬಡತನಕಂಜುವರೇ 
ತರಣರ ನಿಧಿಯೆಂದೆನಿಸುವ ಪಂಚಾ- 
ಶ್ಹರಿ ಜಿಹ್ಹಾಗ್ರದ ಕೊನೆಯೊಳಗಿರುತಿರೆ 
ದುರಿತಕ್ಕಂಜುವರೇ ಬಡ ಮನವೇ ನಂಬಿರು ಭಯಬೇಡ ೨ 


ಸುಜೋಧೆ ಸಾರ ೧೦೯ 


ಅಮೃತಾಂಬುಧಿಯಿರೆ ಹಸಿವಿನ ಭಯವೇ 

ದ್ಯುಮಣಿಯು ತಾನಿರೆ ತಿಮಿರದ ಭಯವೇ 
ಹಿಮಭಯವೇತಕೆ ತಾನಗ್ನಿಯ ಸನ್ನಿಧಿಯಲಿ ಮೂರ್ತವ 
ಪ್ರಮಗೆಡಲೇತಕೆ ಚಿದ್ಧನ ಮೂರುತಿ [ಮಾಡಿ 
ಅಮಲ ನಿರಾಮಯ ನಿರ್ಗುಣ ನಿಷ್ಕಲ 
ಅಮಮ ಷಡತಶ್ಟರಿ ಲಿಂಗವು ಇರುತಿರಲೇತರ ಭಯ ನಮಗೆ 4 

ಸ್ವಯಲಿಂಗಾನುಭಾವ ತನಗೆ ದೊರಕೊಂಡ ಬಳಿಕ ದೇವ 
ಲೋಕವೆಂಬುದೇನೋ ಮರ್ತ್ಯಲೋಕವೆಂಬುದೇನೋ ? 
ಆವುದರಲ್ಲಿಯೂ ಭೇದವೇನಯ್ಯ ? ಕೂಡಲ ಸಂಗಮದೇವ 
ಬಳಿಕ ಆಲಸ್ಯವುಂಟಿ ? 

--ಬಸವಣ್ಣ ನವರು 


ಎ ಬ 12 


ಶಿವಯೋಗದೊಳೆಂದಿಹೆನೋ 


ರಾಗ : ಮಾಳವಗಾಳ 
ಶಿವಲಿಂಗವ ಹೃತ್ವಿಂಡದ ಮಧ್ಯದಿ 
ತವೆ ಜಾನಿಸುತ ಪರವಶಾನಂದದಿ 
ಭವಗಿರಿಪವಿಯೆಂದೆನಿಸುವ ಘನ ಶಿವಯೋಗದೊ 
[ಳೆಂದಿಹೆನೋ ॥ಪ। 
ಪದಕಂ ಭಾವದ ಗುಡಿ ತೋರಣದಿಂ 
ಮದಗಜ ಜಯದಿಂದೆಸೆವನಲತ್ವದಿ 
ಮುದವೆಡೆಗೊಂಡಿಹ ಕರಚರಣ ಚತುಷ್ಟಯ ಮಂತ್ರದಿ ಕೂಡಿ 
ಒದಗಿಸಿ ಬಹುಮುಖ ಚರಣ ಪದಾತಿಯ 
ಪದುಳದಿ ಮಧ್ಯದ ತನುವಿನ ರಥದಿಂ 
ಸದಮಳ ಲಿಂಗವ ಹರುಷದಿ ನಾನಿದಿರ್ಗೊಂಬುತ 
[ಆೆಂದಿಹೆನೋ ೧ 


೧೧೦ ಶ್ರೀ ಮುಪ್ಪಿನ ಷಡಕ್ಸರಿಗಳ 


ಚಿನ್ನದ ನೆಲೆಯೊಳು ಬೆಳ್ಳಿಯ ಮೊರಡಿ ಸು 
ರನ್ನದ ಗಿರಿಗಳ್ಳಚ್ಚೆಯ ಕೋಡುಗ- 
ಳುನ್ನತ ನೀಲದ ಗುಂಡು ಪ್ರವಾಳದ ಲತೆ ವೈಡೂರ್ಯಗಳ 
ಸನ್ನುತವೆಸೆವಾ ಹಸುರು ಮುತ್ತು ನಲ 
ವಿನ್ನಿಸು ವಜ್ರದ ಅರಗಿಂದೊಪ್ಪುವ 
ಹೃನ್ಮಂಡಲಚಿದ್ಭೂಮಿಯ ಮಧ್ಯದಿ ಲಿಂಗದೊಳೆಂದಿಹೆನೋ ೨ 
ಭೋಂಕನೆ ಕೊತ್ತವ ವಿದ್ಯುಲ್ಲತೆಯ ಶ 
ಶಾಂಕನ ಭಾಸ್ಕರ ಶತಕೋಟಿಪ್ರಭೆ 
ಧಿಂಕಿಡುತಂ ತಾ ಬೆಳಗುವ ಬ್ರಹ್ಮಸುರಂಧ್ರದ ಮಧ್ಯದಲಿ 
ಶಂಖದ ಘಂಟೆಯ ಜಾಗಟೆ ವಾಸುಕಿ 
ಕಿಂಕಿಣಿ ಕಿನ್ನರಿ ವೀಣೆಯ ತೆರದಿಂ 
ರೋಂಕಾರಿಪ ಓಂಕಾರದ ಪ್ರಣವ ಸುನಾದದೊಳೆಂದಿಹೆನೋ 4 


ಕುಟಿಲದ ಮಾಯೆಯ ಹರಿಸಿ ತಮಸ್ಸಿನ 
ಪಟಲಕೆ ಜ್ಞಾನದ ಜ್ಯೋತಿಯು ಬೆಳಗಿಸಿ 
ಪಟುಗೊಳಿಸುತ ಮದಮಾರುತರಂ ತಾನೇಕಟ ಮಾಡುತಲಿ 
ಪುಟನೆ ತದೂರ್ಧ್ಯವನಡರಿಸಿಯಾತ್ಮನ 
ನಿಟಿಲದ ಮಧ್ಯದ ತೇಜೋರಾಶಿಯ 
ಮಠದೊಳು ಚಿನ್ಮಯಲಿಂಗದ ಸಮರಸಮೇಳ 
[ದೊಳೆಂದಿಹೆನೋ ೪ 
ಕರುಣದ ಕಳಕಳವಿಲ್ಲದ ಸುರರುಗ- 
ಳರುವಿಗೆ ನಿಲುಕದ ಕಾರ್ತಿಕ ತರುಗಳ 
ಬರಿ ಕೋಟಲೆಗಳ ಹೋರಟಿಗೈದವ ಮುನಿಗಳ ಭಾವಕ್ಕೆ 
ಆರಿಸದ ಶಾಸ್ತ್ರಕೆ ನಿಲುಕದ ವೇದಕೆ 
ಶುರುಪಿಡಲರಿಯದ ಚರಿತನನಘಹರ 
ಪರಮ ಷಡಕ್ಷರಿ ಲಿಂಗದ ನಿಜಸುಖಧ್ಯಾನದೊಳೆಂದಿಹೆನೊ: ೫ 


ಸುಬೋಧೆ ಸಾರ ೧೧೧ 


ಧ್ಯಾನದೊಳೆಂದಿಹೆನೋ 


ರಾಗ : ಲಲಿತ 


ತಾನೆಂದರಿಯದೆ ಇದಿರೆಂದರಿಯದೆ 
ಎನೂ ಇಲ್ಲದೆ ಇರುತಿಹ ಶಿವ ತಾ. 
ನಾನಂದದಿ ವರಮೂರುತಿಯಾದನ ಧ್ಯಾನದೊಳೆಂದಿಹೆನೋ ॥ಪಃ॥ 


ಘನಮಹಿಮನ ನೆನೆದಾಕ್ಷಣ ಮಾತ್ರದಿ 

ಜನಿಯಿಸಿ ಗತಿಸುತಿರುವ ಬ್ರಹ್ಮಾಂಡಂ 

ವನಜೋದ್ಭವ ವನಜಾಕ್ಹರು ಜನಿಸಲು ಕರೆದವರೊಲುವಿನಲಿ 

ವನಜೋದ್ಭವ ನೀ ಸೃಜಿಯಿಸು ಲೋಕವ 

ವನಜಾಕ್ಷನೆ ನೀ ರಕ್ಷಿಸು ಎನುತಲಿ 

ಅನುವಿತ್ತವರಿಂ ವಂದಿಸಿಕೊಂಬನ ಧ್ಯಾನದೊಳೆಂದಿಹೆನೋ ೧ 
ತಪ್ತಸುಕಾಂಚನ ಪ್ರಭೆಗಳ ನೆಲಜೊಳು 

ದೀಪ್ತಿಸುತಿಹ ರತ್ನಂಗಳ ಕಂಬದಿ 

ಒಪ್ಪುವದೊಂದೀ ವಜ್ರದ ತೊಲೆ ಲೋವೆಗಳಿಂ ಚಲುವಾಗಿ 

ತಪ್ಪದೆ ಬೆಳಗುವ ಓಲಗತಾಲೆಯೊ. 

ಳಿಪ್ಪಾ ತಿವಗಣ ಚಕ್ರದ ಮಧ್ಯದಿ 

ಸರ್ಪಾಭರಣವ ಧರಿಸಿದ ಚಲುವನ ಧ್ಯಾನದೊಳೆಂದಿಹೆನೋ ೨ 
ಜಗದಗಲದ ಶತಿಕಾಂತದ ವೇದಿಕೆ 

ಮುಗಿಲುದ್ದದ ಮಾಣಿಕ್ಯದ ಕಂಬದಿ 

ಜಿಗಿದಿಹ ನೀಲದ ತೊಲೆಗಳು ಒಪ್ಪುವ ಮಣಿಮಂಟಪದೊಳಗೆ 

ಹಗಲಿರುಳೆನ್ನದೆ ತುಂಬಿಹ ಮುನಿಗಳು 

ಉಘೆ ಯುಫಘೆ ಜಯ ಜಯ ಘೋಷದ ಮಧ್ಯದಿ 

ಸೊಗಸುತ್ತಿರುತಿಹ ನಗಜೆಯ ರಮಣನ ಧ್ಯಾನ 

[ದೊಳೆಂದಿಹೆನೋ ೩ 


೧೧೨ ಶ್ರೀ ಮುಪ್ಪಿಶ ಷಡಕ್ಷರಿಗಳ 


ಹರಿಯಜ ಸುರದೇವೇಂದ್ರರ ಯಕ್ಷರ 
ಗರುಡೋರಗ ಸುರಗಂಧರ್ವಾಸುರ 
ವರ ಕಿನ್ನರ ಕಿಂಪುರುಷರ ಸಿದ್ಧರ ಸಾಧ್ಯರ ಯೋಗಿಗಳ 
ಸುರುಚಿರ ವರಮಣಿಮಕ*ುಟದ ಚೆಳಗಿಂ 
ತೆರಹಿಲ್ಲದ ಕಲಕಲರವಡೋಲಗ- 
ದಿರುವಿನ ಮಧ್ಯದೊಳೊಪ್ಪುವ ಪರಶಿವಧ್ಯಾನದೊಳೆಂದಿಹೆನೋಳ 
ರುಗರುಗಿಸುವ ಶಶಿಸೂರ್ಯರ ಬೆಳಗಿಂ 
ಮಿಗೆ ದೇವರ್ಕಳ ಮಕುಟದ ಬೆಳಗಿಂ 
ಸೊಗಸೊಗಸುತಲಿಹ ರತ್ನದ ಓಲಗಶಾಲೆಯ ತೇಜದೊಳು 
ಗಗನದ ಕಕುಭಂಗಳನುರೆ ತೀವಿದ 
ಹಗಲಿರುಳೆನ್ನದೆ ಓಲಗದೊಳಗಿಹ 
ನಗೆಮೊಗಧಾ ಸುಷಡಕ್ಷರಲಿಂಗದ ಧ್ಯಾನದೊಳೆಂದಿಹೆನೋ ೫ 
೫% % 


ಎನ್ನಪರಾಧವ ನೋಡದೆ ರಕ್ಷಿಸು 


ರಾಗ : ದೇಶಾಕ್ಟಿ 


ಎನ್ನಪರಾಧವ ನೋಡದೆ ರಕ್ಷಿಸು 
ಪನ್ನಗಧರ ವರಮೂರ್ತಿ ಕೃಪಾಕರ 
ಚನ್ನ ಷಡಕ್ಷಂಲಿಂಗವೆ ಎನಗೊಲಿದೊಮ್ಮಿಗೆ ಕೃಪೆಯಾಗು ॥ಪ॥ 


ಖುಲ್ಲನು ಕ್ಹುದ್ರನು ಪರರಿಭಿಮಾನಕೆ 
ಭುಲ್ಲವಿಸುವಖಲ ಕಪಬಾತ್ಮಕ ಬಹು 
ಸುಳ್ಳನು ಕಳ್ಳರ ಮೇಳಾಪನು ಮನ ತಲ್ಲಣಿಸದೆ ಪಾಪ- 
ವೆಲ್ಲನು ಮಾಡುವ ದುರ್ಜನ ದುರ್ಮುಖ- 
ನಿಲ್ಲದೆ ಸತ್ಪುರುಷರ ನಿಂದಿಸುತಿಹ 
ಖುಲ್ಲಾತ್ಮಕನವಗುಣಗಳ ನೋಡದೆ ಒಮ್ಮಿಗೆ ಕೃಪೆಯಾಗು ೧ 


ಸುಬೋಧ ಸಾರ ೧೧೩ 


ಕನ್ಯಾರ್ಥವ ಪತಿಕರಿಸುತ ಭೂಮಿಯ 

ಮನ್ನಣೆಯಳಿದಿಹ ದಾಸಿಯ ದುಷ್ಕುಲ 

ವೆನ್ನದೆ ವರ್ತಿಪ ತಿಶತ್ನಪರಾಯಣ ಕಾಮುಕನಜ್ಹಾನಿ 

ಸನ್ನುತ ಗುರು ಚರ ವಾಕ್ಯವ ಮೀರಿಯೆ 

ಭಿನ್ನವ ಮಾಡಿ ಶಿವಾಗಮ ಶಾಸ್ತ್ರಗ- 

ಳೆನ್ನದೆ ಮುಂದಣ ಸದ್ಗತಿಯರಿಯೆನು ಒಮ್ಮಿಗೆ ಕೃಪೆಯಾಗು ೨ 
ಈಕ್ಲಿಸಲೊಲ್ಲದೆ ಲಿಂಗವ ವನಿತಾ 

ವಕ್ಲೋಜಾನನ ಕಟಿ ಪೊರೆವಾರವ- 

ನೀಕ್ಷಿಪಪೇಕ್ಷಾ ತಾಮಸದಿಂದತಿ ಮತಿ ಮಸಳಿಸಿತಡಗಿ 

ಲಕ್ಷಿಸಲೊಲ್ಲದೆ ಹಿರಿಯರ ವಚನವ 

ಭಕ್ಷಣೆಗೋಸುಗ ಡಂಭಕ ರೂಪನು 

ಮೋಕ್ಷವನರಿಯದ ಗುಪ್ತದ್ರೋಹಿಗೆ ಒಮ್ಮಿಗೆ ಕೃಪೆಯಾಗು ೩ 
ಖೂಳನು ಪಾಪಿಷ್ಮನು ದುಷ್ಟರ ಭವಿ. 

ಮೇಳನು ಹಿಂಸೆಗೆ ಹೆದರದೆ ಹಿರಿಯರ | 

ರೂಳಿಸಿ ನುಡಿದಪಕೀರ್ತಿಯ ಒಡಲಿನ ಕಾಕು ವಿಚಾರನಿಗೆ 

ಢಾಳಕತನದಲಿ ವಾಗ್ದಾಲದೊಳತಿ 

ಕಾಲನ ಬಾಧೆಗೆ ಬಿದ್ದು ಪುನರ್ಭವ- 

ಮಾಲೆಯ ಕೊರಳಿಗೆ ತೊಡರಿಸಿಕೊಂಬನಿಗೊಮ್ಮಿಗೆ 

[ಕೃಪೆಯಾಗು ಲ 

ಹೀನನು ಬಹುಮುಖ ಶಾಸ್ತ್ರವ ಕಲಿತನು 

ಜ್ಞಾನವ ಮಾನಿಗಳು ಧಿಕ್ಕರಿಸುವ 

ನಾನಾ ಕೃತ್ಯವನೆಸಗಿ ಗುರೂನ್ನತನಾಗದೆ ಭವಭವದ 

ಕಾನನದೊಳು ಕಣ್ಣಾಣದೆ ತಿರುಗುವ 

ವಾನರನಂತೆ ಪರಾಪರ ಮುಕ್ತಿಯ. 


ನೇನೆಂದರಿಯದ ಬಹು ಮುಖ ಜಡನಿಗೆ ಒಮ್ಮಿಗೆ 
[ಕೃಪೆಯಾಗು ೫ 


೧೧೪ ಶ್ರೀ ಮುಪ್ಪಿನ ಷಡಕ್ಟರಿಗಳ 


ಸುರಪಶುವಿಗೆ ಗೊಡ್ಡಾವಿನ ಸಂಗವೆ 
ಸುರತರುವಿದ್ದಂತೆಲುವದ ಮರನಂ 
ವರಚಿಂತಾಮಣಿಯಿರುತಿರೆ ಗಾಜಿನ ಚಟಿಕೆಯ ಹಿಡಿವಂತೆ 
ಹರಮಂತ್ರದ ಪಂಚಾಕರಿಯಿರುತಿರೆ 
ಪರಿಪರಿ ಕೃತಕದ ಮಂತ್ರವ ಬಯಸುತ 
ನರರುಗಳಂದದಿ ನಿರಯಕೆ ಬೀಳ್ವನಿಗೊಮ್ಮಿಗೆ ಕೃಪೆಯಾಗು ೬ 


ಆವಗುಣಗಳನಿನ್ನಾರಿಗೆ ಹೇಳಲಿ 
ತವೆ ಗುರು ವಾಕ್ಯವ ಮೀರಿದ ಕಾರಣ 
ಶಿವನೊಲಿಯನು ಶಿವನೊಲಿಯದಿರಲು ಶಿವಶರಣರು 
ಭವ ಹೀಗಾದರೆ ಯೆಂದಿಗೆ ಬಿಡುವದು [ಒಲಿಯರಲಾ 
ತವೆಯಾನಂದದಯಾಂಬುಧಿ ಭವಗಿರಿ- 
ಪವಿಯೇ ರಕ್ಷಿಸು ಕೊರತೆಯದಾರಿಗೆ ಒಮ್ಮಿಗೆ ಕೃಪೆಯಾಗು ೭ 


ತಂದೆಯ ಮಾತನು ಮೀರಲು ಶಿಕ್ಲೆಯು 
ಒಂದಾದಡೆ ಉಂಟಿಲ್ಲದೆ ಸದ್ದುರು 
ತಂದೆಯ ಮಾತನು ಮಾರಲು ಶಿಕ್ಲೆಯು ಎಂದಿಗು ಉಂಟಿಷ್ಟೆ 
ಮುಂದಾ ಸದ್ದುರುವಿಂದಲ್ಲದೆ ಶಿವ- 
ನಿಂದಾದೊಡೆ ಶಿಕ್ಷೆಯು ತಾನಹುದಾ- 
ನಂದ ದಯಾಪರ ಸಿಂಧುವೆ ಹರನೇ ಒಮ್ಮಿಗೆ ಕೃಪೆಯಾಗು ಲ್‌ 


ಸುರಭನು ತೃಣಕಣ ಮರುತನ ಜ್ಯೋತಿಯ 
ಯಿರವತಿ ಸಂಧ್ಯಾರಾಗವುಜ್ವಲಿಸಿರೆ 
ಕರಿಶುಂಡಾಲದ ಶಿತುವಸಿಧಾರೆ ಗೆಯೊಡ್ಡಿದ ಕುರಿಯೆಂದು 
ಅರಿದರಿದೀ ತನು ನಿತ್ಯವೆನುತ್ತಲಿ 
ಹರಿಯಜ ಸುರ ಮನುಮುನಿಗಳು ಕೆಟ್ಟಾ 
ಪರಿಯಲಿ ವ್ಯರ್ಥದಿನಾ ಕೆಡಲಾರೆನು ಒಮ್ಮಿಗೆ ಕೃಪೆಯಾಗು ೯ 


ಸುಜೋಧ ಸಾರ ೧೧೫ 


ಮೇರುವ ಸಾರುವ ವಾಯಸ ಕನಕಶ- 
ರೀರಮದಾಗಿರದಾರಿಗೆ ಪರುಷವು 
ಸೇರಿದ ಕಬ್ಬಿಣದವಗುಣವಳಿಯದದಾರಿಗೆ ಕೊರತೆಯದು 
ಬಾರದ ತಿಳುಹದದಾರೈಯೆಡರದು 
ಸೂರಿಯನುದಯದಿ ಕಮಲವು ಮುಗುಳಿರೆ 
ಸೇರಿದ ಕೊರತೆಯದಾರಿಗೆ ಶಿವ ನೀನೊಮ್ಮಿಗೆ ಕೃಪೆಯಾಗು ೧೦ 


ತರುಗಳ ಗುಣಗಳ ನೋಡಿತೆ ಚಂದನ 
ಪರುಷವು ಲೋಹದ ಅವಗುಣವರಸಿತೆ' 
ಅರಿಯಿತೆ ಕಂಟಿಕಗುಣವನು ಭ್ರಮರವು ಆ ಪರಿಯಂದದಲಿ 
ಬರಿಯವಗುಣಿಯಲಿ ಸದ್ದುಣವರಸದೆ 
ಪರಮ ಚಿದಂಬುಧಿಯದ್ವಯನಘಹರ 
ಗುರುವೆ ಷಡಕ್ಷರಿ ಲಿಂಗವೆ ಎನಗೊಲಿದೊಮ್ಮಿಗೆ 
[ಕೃಪೆಯಾಗು ೧೧ 
ಎನ್ನ ತಪ್ಪು ಅನಂತ ಕೋಟಿ, ನಿಮ್ಮ ಸೈರಣಿಗೆ ಲೆಕ್ಕವಿಲ್ಲ. 
ಇನ್ನು ತಪ್ಪಿದೆನಾದರೆ ನಿಮ್ಮ ಪಾದವೇ ದಿಬ್ಯ. ಕೂಡಲ ಸಂಗಮ 
ದೇವಯ್ಯ ನಿಮ್ಮ ಪ್ರಮಥರ ಮುಂದೆ ಕಿನ್ನರಿಯ ಬೊಮ್ಮಣ್ಣ ನೇ 
ಸಾಕ್ಷಿ. — ಬಸವಣ್ಣನವರು 


*%x4% 


ಯುಗವನುತವು ಹಿಂಗುತಿವೆ 
ರಾಗ : ಹಿಂದೂಳ ವಸಂತ 
ಯುಗವನಂತವು ಹಿಂಗುತಿರುತಿಹವು ಅವರಲ್ಲಿ 
ಜಗವನಾಳಿದ ರಾಯರುಗಳು ಹೋದರು *ೆಲರು 
ಮಿಗೆ ದನುಜ ಮನುಜರವಧಿಗಳಿಲ್ಲದಮರಗಣ 
ಸುರಸಿದ್ಧರುಗಳಳಿದರು ।ಪ; 


೧೧೬ ಶ್ರೀ ಮುಪ್ರಿನ ಷಡಕ್ಸರಿಗಳ 


ಆನಂದ ಸ್ವೇದಜಂ ತಾನುಂ ಜರಾಯುಜಂ 
ಏನೆಂಬೆನಂಡಜಂ ಬಿೀಜಜಂ ಯುಗ ಮುಂದೆ 
ನೀ ನೋಡು ಭಿನ್ನ ಯುಕ್ತಾಯುಕ್ತವೆ ಮದಾಯು 
ಮನ್ಯರಣ ಮಾನ್ಯರಣವು 
ನೂನಯುಗ ವಿಶ್ವರಾಜ್ಞಾ ಕಾಲಸಮ್ಮಿತಂ 
ನೀನು ತಿಳಿ ಕೃತ ತ್ರೇತ ದ್ವಾಪರಂ ಘಲಿಯುಗಂ 
ತಾನು ತಿರುತಿರುಗಿ ಮರಮರಳಿ ಹೋಗುತ್ತಿಹಪು 
ಮೂಡರಿವಗಳನರಿಯರು ೧ 


ಆದಿ ಮನುವಿಂದ್ರನು ಕಾಲಸ್ಥಲಂ ದುಂಧು 
ಮಾದಿರೇಶಂಬುಸುತ ಹರಿಶ್ಚಂದ್ರ ರೋಹಿತಂ 
ಆದಿನಳ ಕೃಪ ಚ್ಯವನ ಪುರುರವಸುಗಳಿಂ ಪರೀ ತಾ 
ಪ್ರಿಯವರನಿಂದ 
ಭೂಧವಂ ಮಾಂಧಾತನಾ ಭಗೀರಥನಾದಿ 
ಯಾದ ಪರಿತಾಪಿಯಾಗಿರುವ ಗೋಪಾಲ ತಾ- 
ನಾದಿಯಹ ನಂದ ಗೋಪಾಲ ವಸುದೇವ ಶ್ರೀಕೃಷ್ಣಾದಿಗಳು 
ಅಳಿದರು ೨ 


ತಾಳಾಸುರಂ ಪಂಚ ಮೇಡ್ರಾಸುರಂ ವ್ಯಾಪು 
ಲಾಳಾಸುರಂ ಶಕಟಿ ವಿಕಟಾಸುರಂ ನರಕ 
ವ್ಯಾಳಾಸುರಂ ಕಾಕ ಮೂಕಾಸುರಂ ರಾವಣಂ ಸೋಮ 
ಕಾಸುರಕನು 

ಜ್ವಾಲಾಸುರಂ ರಕ್ತಬೀಜಾಧರಂ ನಮುಚಿ 

ಕಾಳಾಧರಂ ಬಲಿಯು ದೇವಾಂತಕಂ ಜಂಭ 

ಜಾಳಂಧರಂ ಭಸ್ಮ ದೇವಾಸುರಂ ಮುಖ್ಯವಾಗಿರ್ದ 
ಸುರರಳಿದರು ೩ 


ಸುಬೋಧ ಸಾರ ೧೧೩ 


ಗೋರಟಂ ಚರ್ಪಟಿಯು ರತ್ನಗೋಪಂ ವ್ಯಾಳಿ 
ಧೀರ ಮಧ್ಯಾಂಧ್ರ ನಾಗಾರ್ಜುನಂ ಖರ್ಪರಂ 
ಧಾರುಣಿಯೊಳಳಿದರೀ ಮನದಿಚ್ಛೆಮರಣ ದೌ ದ್ರೋಣ 
ಭೀಷ್ಮರು ಅಳಿದರು 
ವಾರಿಜಾಸ್ತಂ ವಾರಿಜೋದ್ಭವಂ ಮೊದಲಾದ 
ಸೂರೀಂದ್ರ ನಿರ್ಜರರು ಯಕ್ಷ ಕಿನ್ನರ ಗರುಡ 
ಮಾರುತಾಪನನವರು ಈರೇಳು ಲೋಸಕದೊಳಗಳಿದರುಳಿದರ 
ಕಾಣೆನು ೪ 
ಇವರ ಮಾತಂತಿರಲಿ ಔದುಂಬರದ ವೃಕ್ಷ, 
ತವೆ ಕಾಲಕಾಲಕ್ಕೆ ಫಲದೋರಿಯಳಿವಂತೆ 
ತಿವನೊಳಗೆ ಬ್ರಹ್ಮಾಂಡ ಕೋಟಿಗಳು ಬಗೆದೊಗೆದು 
ತೋರಿಯಡಗುತಲಿರ್ಪವು 
ಭವರಹಿತ ಮಲಮಾಯೆಗಳ ರಹಿತ ಫಲರಹಿತ 
ತಿವಗಣಂಗಳು ನಿತ್ಯಸುಖದೊಳಿರುತಿಹರು ಗಡ 
ತಿವಷಡಕ್ಷರಲಿಂಗದೊಳಡಗಿ ಹೊರಗಿನಳಿವುಗಳಾವುಳಿವುಗಳಂ 
ನೋಡುತಿಹರು ೫ 
* x 
ದೇವತ್ವವಾವುದು 
ರಾಗ : ದೇಶಿ 
ದೇವತ್ವವೆಂಬುದದಾವುದೆಂದರಿಯರು ಹೇಳು ಮನವೆ 
ಭಾವದೊಳು ಲಿಂಗ ನೆಲಸಿರೆ ದೇವತ್ವವಪ್ಪುದು 
ಕೇಳು ಮನವೆ ॥ಪ! 
ಉರಿವ *ಿಚ್ಚನೆ ಹೊಕ್ಕು ಬೇಯದೆ ಹೊರಟರೆ ಕೇಳು ಮನವೆ 
ನರರುಗಳದನು ದೇವತ್ವವೆಂದೆಂಬರು ಹೇಳು ಮನವೆ 
ಭರದಿಂದ ಬಂದು ಹೊಳೆಯ ಮೇಲೆ ನಡೆದರೆ ಕೇಳು ಮನವೆ 
ಅರರೆ ಅವರಾಚರಿಸಿದುದೇ ದೇವತ್ವವೆಂಬರು ಕೇಳು ಮನವೆ ೧ 


೧೧೮ ಶ್ರೀ ಮುಪ್ಪಿನ ಷಡಕ್ಸರಿಗಳ 


ಚಿತ್ತದೊಳಿಹ ಮಾತು ಹೇಳಲು ಕೇಳುತ ಕೇಳು ಮನವೆ 
ಸತ್ಯವಿದತಿಶಯ ದೇವತ್ವವೆಂಬರು ಕೇಳು ಮನವೆ 
ಹತ್ತಿ ಗಗನದಲ್ಲಿ ನಡೆದರೆ ಧರೆಯೊಳು ಕೇಳು ಮನವೆ 
ಉತ್ತರೋತ್ತರ ದೇವತ್ಚವೆಂಬರು ಕೇಳು ಮನವೆ ೨ 


ದೂರ ದೃಷ್ಟಿ ದೂರ ಶ್ರವಣಗಳಿಂದಲಿ ಹೇಳು ಮನವೆ 
ಸಾರಿ ದೃಷ್ಟವ ಹೇಳೆ ದೇವತ್ವವೆಂಬರು ಕೇಳು ಮನವೆ 
ಆರೈವ ಮನದಿ ಷಡಕ್ಷರ ಲಿಂಗವ ಕೇಳು ಮನವೆ 
ಬೇರಿಲ್ಲದೊಡಗೂಡ ಬಲ್ಲರೆ ದೇವತ್ವ ಕೇಳು ಮನವೆ 4 


ಇಟ + 


ತನ್ನ ನಾವು ಏನು ಬೇಡಿದೆವು 
ರಾಗ : ದೇಶಿ 


ಎನ್ನ ಕರದೊಳಗಿರ್ದು ಎನ್ನೊಳು ನುಡಿಯನು ಕೇಳು ಸಖಿಯೆ 
ತನ್ನ ನಾವು ಏನು ಬೇಡಿದೆವವ್ವ ಕೇಳು ಸಖಯೆ (ಪಃ 

ಸಾಲೋಕ್ಯ ಮೊದಲಾದ ನಾಲ್ಕು ಪದಂಗಳು ಕೇಳು ಸಖಯೆ 
ಮೇಲೆ ನಮ್ಮವರ ಬಾಗಿಲ ಕಾಯ್ದಿರ್ಪವು ಕೇಳು ಸಖಿಯೆ 
ಲೀಲೆಯಿಂದಲವನು ಬೇಡುವನಲ್ಲ ತನ್ನನು ಕೇಳು ಸಖಿಯೆ 
ಭಾಳಾಕ್ಷ ನಮ್ಮೊಳು ನುಡಿಯದನೆ ಕೇಳವ್ವ ಕೇಳು ಸಖಯೆ ೧ 


ಅಣಿಮಾದಿ ಅಷ್ಟಸಿದ್ಧಿಗಳ ನಮ್ಮವರೆಲ್ಲ ಕೇಳು ಸಖಿಯೆ 
ತೃಣಮಾತ್ರ ಲೆಕ್ಕಿಸಿ ಬಗೆಯರು ಮನದೊಳು ಕೇಳು ಸಖಿಯೆ 
ಅಣಿಮಾದಿ ಸಿದ್ಧಿಗಳನು ಬೇಡಿದೆವೆ ತನ್ನ ಕೇಳು ಸಖಿಯೆ 
ತ್ರಿಣಯ ತಾ ನಮ್ಮೊಳು ನುಡಿಯನದೇಕವ್ವಕೇಳು ಸಖಿಯೆ ೨ 


ಸುಜೋಧ ಸಾರ ೧೧೯ 


ಅರವತ್ತುನಾಲ್ಕು ವಿದ್ಯೆಯು ನಮ್ಮ ಶರಣರು ಕೇಳು ಸಖಿಯೆ 
ಚರಣರಸ್ತೆಗೆ ಸರಿಯಬಾರವವೆಲ್ಲವು ಕೇಳು ಸಖಯೆ 
ಅರವತ್ತುನಾಲ್ಕು ವಿದ್ಯೆಯ ಬೇಡಿದೆವೆ ತನ್ನ ಕೇಳು ಸಖಯೆ 
ಹರನು ತಾ ನಮ್ಮೊಳು ನುಡಿಯದಿರ್ಬುದೇಕವ್ವ ಕೇಳು ಸಖಿಯೆ ೩ 


ಹೊಟ್ಟಿಗನ್ನವನಿಕ್ಕಿದಳು ನಮ್ಮ ಪಿಟ್ಟಿವ್ವೆ ಕೇಳು ಸಖಯೆ 

ಉಟ್ಟು ಕೊಂಬಡೆ ನಮ್ಮ ದಾಸಯ್ಯ ಬಟ್ಟೆ ಕೊಟ್ಟನು ಹೇಳು 
ಸಖಿಯೆ 

ಕೊಟ್ಟರು ತನಗೆ ಬೇಡಿದುದನ್ನೆಲ್ಲ ಶರಣರು ಕೇಳು ಸಖಿಯೆ 
ಹೊಟ್ಟನೋ ಹರ ನಮ್ಮವರಿಗೆ ನುಡಿಯನು ಕೇಳು ಸಖಿಯೆ ೪ 


ಆದವರನು ಮಠೆದನಮು ತನ್ನೊಳು ಹೇಳು ಸಖಿಯೆ 
ಭೇದಿಸಿ ತನ್ನೊಳಗಿಲ್ಲದೆ ಕೇಳು ಸಖಯೆ 
ನಾದವುಯನು ಶಿವಷಡಕ್ತರಿ ಲಿಂಗವು ಕೇಳು ಸಖಯೆ 
ವೇಧಿಸಿ ನಮ್ಮೊಳು ನುಡಿಯನದೇಕವ್ವ ಕೇಳು ಸಖಿಯೆ ೫ 


*%x * 


ಮೋಹವಿಲ್ಲದ ಪೂಜೆ 
ರಾಗ : ದೇಶಿ 


ಮೋಹವಿಲ್ಲದ ಪೂಜೆಯೆನಿಸು ಕಾಲಗಳಿಂದ ಹೇಳು ಮನವೆ 
ದೇಹಿಗೆ ತಾ ಮಾಡಿ ಫಲವೇನು ಅದರಿಂದ ಹೇಳು ಮನವೆ ॥ಪ॥ 


ಹಸಿಯಗೋಡೆ ಹರಳಿಂದಲಿಡಲು ಹೇಳು ಮನವೆ 
ಮಸೆದ ಕೂರಲಗಿಂದ ಬಾಳೆಯನು ಎಚ್ಚಂತೆ ಹೇಳು ಮನವೆ 
ಒಸೆದು ಲಿಂಗವ ನೋಡಿದಾಕ್ಷಣ ಬೇಗವು ಕೇಳು ಮನವೆ 
ಬೆಸುಗೆಗಳಿಲ್ಲದ ಮೋಹವದೇತಕೆ ಕೇಳು ಮನವೆ ೧ 


೧3೦ ಶ್ರೀ ಮುಪ್ಪಿನ ಷಡಕ್ಷರಿಗಳ 


ಪುರುಷನಂಗಾಂಗವ ಬಯಸುವ ಲಲನೆಯ ಕೇಳು ಮನವೆ 
ಪರಿಮಳದರಳಿಗೆ ಭ್ರಮರನೆಳಸುವಂತೆ ಹೇಳು ಮನವೆ 
ಪರಮಭೇದ ಲಿಂಗ ಕರದೊಳಗಿರುತಿರೆ ಕೇಳು ಮನವೆ 
ಪರರೆಣಿಸದು ಚಿತ್ತವೇತರ ಮೋಹವು ಕೇಳು ಮನವೆ ೨ 


ಬಿಸಿಯಾದ ಹಾಲೊಳು ಮುಸುಡಿಕ್ಕಿದಬೆಕ್ಕು ಕೇಳು ಮನವೆ 
ಸಸಿನೆ ಕಾಣುತ ಕೊಡರಾಡುವ ತೆರನಂತೆ ಕೇಳು ಮನವೆ 
ನುಸುಳುವ ಚಿತ್ತವ ಬಲುಹಿಂದ ಪಿಡಿತಂದು ಕೇಳು ಮನವೆ 
ತತಿಧರನೊಳಗಿಡದೇತರ ಮೋಹವು ಕೇಳು ಮನವೆ a 


ಸವತಿಯ ಶಿಶು ಹಸಿದಳುತಿರೆ ಸವತಿಯು ಕೇಳು ಮನವೆ 
ಜವನೂರನಡಿಗೆಗೆ ಮೊಲೆಯೂಡುವಂದದಿ ಕೇಳು ಮನವೆ 
ಶಿವಲಿಂಗವನು ನೋಡಿ ಕರದಲ್ಲಿ ಚಿತ್ತಕ್ಕೆ ಕೇಳು ಮನವೆ 
ಭವಕಂಜಿ ನೆನೆದರದೇತರ ಮೋಹವು ಕೇಳು ಮನವೆ ೪ 


ಬಿಡದೆ ಜಾರನು ಜಾರೆ ಕಣ್ಮರೆಯಾದರೆ ಕೇಳು ಮನವೆ 
ತಡೆಯದೋಡುವಾನಂದದೊಳು ಚಿತ್ತವು ಕೇಳು ಮನವೆ 
ಮೃಡ ಷಡಕ್ಷರಲಿಂಗವನು ಕಾಣುತಾಕ್ಷಣ ಕೇಳು ಮನವೆ 
ಬಿಡಿಸಿದಂದದಿ ತೊಡರದ ಮೋಹವೇತಕ್ಕೆ ಕೇಳು ಮನವೆ ೫ 


೫% 


ಬಂದನು ಮರ್ತ್ಯಕೆ 
ರಾಗ : ದೇತಿ 


ಬಂದನು ಮರ್ತ್ಯಕಿನ್ನುದ್ಧಾರವನು ಮಾಳ 
ಇಂದುಧರ ಓಂ ನಮಃ ತಿವಾಯೆಂಬ ನಾಮದಲಿ ಪಃ 


ಸುಬೋಧ ನಾರ 


ಮುಖವೈದನೆ ಏಕಮುಖವನೆ ಮಾಡುತಲಿ 
ತಿಖನೇತ್ರ ಗುಪ್ತತರವಾಗಿ ರಂಜಿಸಲು 
ಆಕಳಂಕ ದಶಭುಜ ದ್ವಯಭುಜದೊಳುಂ ಮರೆಸಿ 
ಮಕರಧ್ವಜನ ಸುಟ್ಟು ಭಸಿತವನೆ ಧರಿಸಿ 


ರುಂಡಮಾಲೆಯ ಬಿಟ್ಟು ರುದ್ರಾಕ್ಲಿಗಳ ಧರಿಸಿ 
ಚಂಡಶೂಲವನಳಿದು ಸುಜ್ಞಾನವಿಡಿದು 
ಮಂಡೆಯೊಳು ಪೊತ್ತ ಚಂದ್ರಮನ ತಾಂತಿಯೊಳಿಟ್ಟು 
ಕುಂಡಲದ ಫಣಿಯ ಧರೆಗಿಳುಹಿಯಳವಟ್ಟು 


ಹೆರಿಗೆ ಹೇಳದೆ ಸರಸಿಜೋದ್ಭವಗೆ ಸೂಚಿಸದೆ 
ವರವೀರ ಪ್ರಮಥರಿಗೆ ಸನ್ನೆಮಾಡಿ 
ನರಲೋಕ ನಾಟಿಕವ ನೋಡಬೇಕೆಂದೆನುತ 
ಸರಸದಿಂ ಬಂದಂ ಷಡಕ್ಟರಿಯಡೇವ 


೫೫ * 


ಆರು ಕಾಣರು ಪುಣ್ಯಕ್ಲೇತ್ರವನು 
ರಾಗ : ಧನ್ಯಾಸಿ 
ಧಾರುಣಿಯನು ತಿರುಗುವರೈಸೆ-ಅಲ್ಲಿ 
ಆರು ಕಾಣರು ಪುಣ್ಯಕ್ಷೇತ್ರವನು 


ಗಗನಗಿರಿಯ ಶಿಖರದ ಮೇಲೆ.ಅಲ್ಲಿ 
ಸೊಗಸುವ ರತ್ನ ಮಂಟಪದೊಳು 
ರುಗರುಗಿಸುವ ಶಶಿಸೂರ್ಯ ಪ್ರಭೆ-ಅಲ್ಲಿ 
ಅಗಲದೆ ಬೆಳಗುವ ತೇಜ 


೧೨೧ 


lb 


॥ಪೆ॥ 


೧೨೨ ತ್ರಿ 


ಶಂಖ ಕಿನ್ನರಿ ನಾಗಸರ ವೀಣೆ-ಅಲ್ಲಿ 
ರುುಎಂಕರಿಸುವ ಘಂಟೆ ಜಾಗಟೆ 
ಇಂಕಿಣಿ ಭೇರಿ ದುಂದುಭಿ-ಅಲ್ಲಿ 
ಓಂಕಾರನಾದವಾಗುತ್ತಿದೆ 


« ಮುಪ್ಪಿನ ಷಡಕ್ಟರಿಗಳ 


ತೊಳಗುವ ಚಂದ್ರಾರ್ಕ ಮಿಂಚಿನ ಕೋಟೆ 
ಬಿಳಕಿಂದ ಸಕಲವು ಬೆಳಗುತ್ತ 
ಒಲಿದ ಷಡಕ್ಷರ ಲಿಂಗವು-ಅಲ್ಲಿ 
ನೆಲಸಿರ್ಪ ಭೇದವನರಿಯದೆ 


*%% 


ಕಾಯ್ಕೆ ಕಾಯ್ಕೆ 
ರಾಗ : ಧನ್ಯಾಸಿ 


ಕಾಯೆ ಕಾಯ್ತ ಕರುಣದಿ ನಾನು 
ಸಾಯಲಾರೆನು ಮಾಯ ಸೈಯಲಿ 


ಹರಿಯಜ ಸುರ ಮನು ಮುನಿಗಳು ಹಿಮ 
ಗರಿಯ ಮರೆಯೊಳಡಗಿ ಕೊಂಡಿರೆ 
ಗರಿಯ ಮರೆಯೊಳಿರಲಾರದೆ ನಿಮ್ಮ 
ಚರಣರಣ್ಣೆಯ ಮರೆಯನು ಹೊಕ್ಕೆ 


ಆಶೆಯ ಪಾಶದಿಂದಲಿ ಕಟ್ಟಿ ಮಾಯೆ 
ವಾಸವಾದಿಗಳನು ಸೊಲುತಲಿದೆ 
ಆತಾಪಾಶದೊಳಿರಲಂಜಿ ಜಗ 
ದೀಶ ನಿಮ್ಮನು ಮರೆಯ ಹೊಕ್ಕೆ 


ಸುಬೋಧ ಸಾರ 


ಬಲುಹಿರಿಯರನ್ನು ಕೊಲುತಿದೆ ಮಾಯಿ 
ಗೆಲುವವರಿಲ್ಲ ತ್ರಿಜಗದೊಳು 
ಅಲಸಿ ನಿಮ್ಮನು ಮರೆಯ ಹೊಕ್ಕೆ ಎನ್ನ 
ಸಲಹು ಷಡಕ್ಟರಿಯ ಲಿಂಗವೆ 


೯1೫% 


ನಮ್ಮ ದೇಶಕೆ ಹೋಹದಿನ ಬಂತು 
ರಾಗ : ಧನ್ಯಾಸಿ ತೋಡಿ 


ನಮ್ಮ ದೇಶಕೆ ಹೋಹ ದಿನ ಬಂತು ಮುಂದೆ 
ಗಮ್ಮನೆಲ್ಲರನೊಬ್ಬುಳಿಮಾಡು 


ಅಂಗಭೋಗಂಗಳ ಮರೆ ನೀನು ಮುಂದೆ 
ಹೆಂಗಳ ಸುಖವನು ತೊರೆ ನೀನು 
ಅಂಗಜ ಗುಣಗಳ ಹರಿ ನೀನು ಮುಂದೆ 
ಲಿಂಗವ ಮನದೊಳಗರಿ ನೀನು 


ಮಲತ್ರಯದಾಸೆಯ ಬಿಡು ನೀನು ಮುಂದೆ 
ಹಲವು ಬುದ್ದಿಗಳನು ತೊಡೆ ನೀನು 
ಫಲಿಸದ ವೃಕ್ಹವನು ಕಡಿ ನೀನು ಮುಂದೆ 
ಸಲೆ ಲಿಂಗದೊಳು ಮನವಿಡು ನೀನು 


ಬಿಡು ತನುವಿನ ಮೇಲಣಾಸೆಯನು ಮುಂದೆ 
ಹಿಡಿ ಶಿವಶರಣರ ಭಾಷೆಯನು 
ಮೃಡಷಡಕ್ಹರಾಧೀಶನನು ಮುಂದೆ 
ಯೊಡಗೂಡು ಭವಪಾಶನಾಶನನು 


೫೫% 


೧೨ಷ್ಟಿ 


೧೨೪ ಶ್ರೀ ಮುಪ್ಪಿನ ಷಡಕ್ಟರಿಗಳ 
ಸೆರಗನೊಡ್ಡಿ ಬೇಡಿಕೊಂಬೆನು 


ರಾಗ : ಲಹರಿ - ತಾಳ : ಅಟ 


ಸೆರಗನೊಡ್ಡಿ ಬೇಡಿಕೊಂಬೆನು-ಶಿವ ತಿವಾ 
ಮರೆದು ಹೋಗಬೇಡವೆನ್ನನನು-ಶಿವ ಶಿವಾ 


ನಿನ್ನ ಕರೆದು ಎನಗೆ ಕೊಟ್ಟಿರು ಗುರುಸ್ವಾಮಿ 
ಎನ್ನ ಕರೆದು ನಿಮಗೆ ಕೊಟ್ಟರು 
ತನ್ನ ಮಾತ ಮೀರಬೇಡವೆಂದು ಗುರುಸ್ವಾಮಿ 
ಎನ್ನ ನಿನ್ನನೊಂದುಗೂಡಿದ 


ತಪ್ಪನೆನ್ನ ಮೇಲೆ ಹೊಂದಿಸಿ-ತಿವ ಶಿವಾ 
ತಪ್ಪಿಸೆನ್ನ ಬಿಟ್ಟು ಹೋದರೆ 
ಒಪ್ಪರಯ್ಯ ಗುರುವಿನಾಜ್ಞೆಗೆ-ತಿವ ಶಿವಾ 
ತಪ್ಪಿನಡೆವರೆಂದು ನಮ್ಮನು 


ಎನ್ನನೊಲ್ಲದಿರ್ದೊಡೆ ನೀನು-ಶಿವ ಶಿವಾ 
ಎನ್ನ ಮುನ್ನದೇಕೆ ಕೂಡಿದೆ 
ಎನ್ನ ಬಿಡುವೆನೆಂದೊಡೆ ನೀನು-ಶಿವ ಶಿವಾ 
ನಿನ್ನ ಬಿಡೆನು ಗುರುವಿನಾಜ್ಞೆಗೆ 


ನೋಡಬೇಡ ಎನ್ನ ಗುಣವನು-ಶಿವ ತಿವಾ 
ಹೊಡಿ ಅಗಲಬೇಡವೆನ್ನನು 
ಜೇಡಿಕೊಂಬೆ ನಾನು ನಿಮ್ಮನು-ತಿವ ಶಿವಾ 
ನೋಡು ನಿಮ್ಮ ಕರುಣ ದೃಷ್ಟಿಯಲಿ 


ಪಃ 


ಸುದೋಧೆ ಸಾರ ೧೨೫ 


ಹಂಗಳಿರದ ಹುರುಡನಂದದಿ-ತಿವ ತಿವಾ 
ಭಂಗಬಡುತೆ ತಿರುಗುತಿರುವೆ 
ಹಿಂಗದೆ ಷಡಕ್ಟರಾಂಕನೆ-ತಿವ ತಿವಾ 
ಲಿಂಗ ನಿಮಗೆ ಕೊರತೆಯಿಲ್ಲವು ೫ 


ಜಲವ ತಪ್ಪಿದ ಮತ್ಸ್ಯ ಬದುಕುವದೆ ಸೋಜಿಗ. ಗಣತಿಂಥಿ 
ಣಿಯೊಳಗಿರಿಸೆನ್ನ. ಲಿಂಗವೆ. ಶಿವ ಶಿವಾ ಕೂಡಲ ಸಂಗಮ 
ದೇವ ಸೆರಗೊಡ್ಡಿ ಬೇಡುವೆ. 


--ಬಸವಣ್ಣ ನವರು 
4% % 
ತಂದು ತೋರೆ 
ರಾಗ : ಮಲಹರಿ 
ತಂದು ತೋರೆ ಎನ್ನ ಮನಘನ ಪ್ರಿಯನ 
ಇಂದುಧರ ಕಡು ಚಲ್ಚ ಮನದತ್ತ ಸುಳಿಯನು ಪು 


ಪುಲಿಯಚರ್ಮದುಡಿಗೆಯವನ ಸುಲಿಪಲ್ಲ ಚಲುವನ 
ಪೊಳೆವ ಫಣಿಕುಂಡಲದ ನೀರನ 
ಒಲಿಸುವರಿಗೆ ಮುನ್ನ ಒಲಿಸುವ ತವಕಿಯು 
ಒಲಿದೆನ್ನ ಮನದತ್ತ ಸುಳಿಯನು ಕೆಳದಿ ೧ 


ಹೃದಯ ಕೋಣೆಗಳಲ್ಲಿ ಮನದ ಮಂಚವ ಹಾಸಿ 
ಪದುಳದಿ ಭಾವದ ಗುಡಿಯಗಟ್ಟಿದೆ 
ಸದಮಲ ಜ್ಞಾನಜ್ಯೋತಿಯ ಬೆಳಗಿದನ- 
ಲ್ವದೆಮ್ಮದು ಭಕ್ತಿಯಾೌವನದಾಸೆ ಕೆಳದಿ ೨ 


೧೨೬ ಶ್ರೀ ಮುಪ್ಪಿನ ಷಡಕ್ಸರಿಗಳ 


ಎನ್ನಾತ್ಮಜ್ಯೋತಿ ತಾನೆನ್ನ ಹೃದಯದಲಿ 
ಹೊನ್ನ ಹಾವುಗೆ ಮೆಟ್ಟಿ ಸುಳಿಯೆ ನಾನು 
ಉನ್ನತದಿ ಹೆಚ್ಚಿ ಹಿಗ್ಲುವೆನು ಷಡಕ್ತರ 
ಚನ್ನಲಿಂಗದ ಸುಳುವಡಗಿದೆ ಕೆಳದಿ 

ಹೊನ್ನಹಾವಿಗೆಯ ಮೆಟ್ಟಿದವನ ಮಿಡಿಯ ಮುಟ್ಟಿದ 

ಫೆಂಜೆಡೆಯವನ ಮೈಯಲ್ಲಿ ವಿಭೂತಿ ಧರಿಸಿದವನ ಕರದಲ್ಲಿ 
ಘಪಾಲವ ಹಿಡಿದವನ ಅರ್ಧನಾರಿಯಾದವನ ಬಾಣನ ಬಾಗಿಲ 
ಕಾಯ್ದವನ ನಂಬಿಗೆ ಕುಂಟಿಣಿಯಾದವನ ಚೋಳಗೆ ಹೊನ್ನ 
ಮಳೆ ತರೆದವನ ಎನ್ನ ಮನಕ್ಕೆ ಬಂದವನ ಸದ್ಭಕ್ತರ ಹೃದಯ 
ದಲ್ಲಿಪ್ಪವನ ಮಾಡುವ ಪೂಜೆಯಲ್ಲೊ ಪ್ಪುವನ ಹಸೂಡಲ 
ಸಂಗಯ್ಯನೆಂಬುವನ. 


— ಬಸವಣ್ಣ ನವರು 


ಇ ಬ ಬ 


ಹೇವವನಿಕ್ಕಲಾಕೆ 


ರಾಗ; ನಾದರಾಮಕ್ರಿಯೆ 


ಹೇವವನಿಕ್ವಲಾರೆ ಲಿಂಗವೆ ನಾನು ಹೇವವನಿತ್ವಲಾರೆ 
ಭಾವಿಸಿಯೆನ್ನ ಮನವೆಂಬ ವಧುವನು 
ಜಾವ ನೀನಾಳಲಾರೆ ಪಃ 


ತಿಖಂಡಿಗಳ ಕೈಯಲ್ಲಿ ಕೊಲ್ಲಿಸಿಗೊಂಡು 
ಮುಖಭಂಗಿತ ನೀನಾದೆ 
ಸಖಿಯಳಂಜದೆ ನಿನ್ನೆ ಶಿರವನೇರಿದ ಮೇಲೆ 
ಸುಖನಿನಗೆಲ್ಲಿಯದು ೧ 


ಸುಜೋಧ ಸಾರ ೧೨೭ 


ಹಿರಿಯತನಗಳೆಂಬವು ನಿಮ್ಮೊಳು 
ಬರನಾಗಿ ಹೋಯ್ತಲ್ಲಾ 
ಹೆರವುಗಾಲಲಿ ತೆಲೆಯನು ಬೇಡನೊರಸಲು 
ಪರಿಹಾಸ್ಯವಾಯಿತಲ್ಲ ೨ 


ಏಣಾಂಕಧರ ಲಿಂಗವೆ ನೀ ಹೋಗಿಯಾ 
ಬಾಣಾಸುರನ ಬಾಗಿಲ 
ಹೇಣಸರವನರಿಯದೆ ಕಾಯ್ದೆ ಧರೆಯೊಳು 
ಊಹಣೆಯವು ಬಂದಿತಲ್ಲ ಫಿ 


ಹೆಗಲ ಸಂಚಿಯನೆ ಹೊತ್ತು ಕುಂಟಣಿಯಾಗಿ 
ಹಗಲಿರುಳೆಡತಾಕಿದೆ 
ಜಗದೊಳು ಹಿರಿಯ ತಾನಾಗಿ ನಿಮಗುಚಿತವೆ 
ನಗೆಗೆಡೆಯಾಯಿತಲ್ಲಾ ೪ 


ಜಿನುಗುವ ಮನಕಾರದೆ ನಿಮಗೆ ನಾನು 
ನಲಿ ಹೇವವನಿಕ್ಕಿದೆ 
ಮುನಿಸು ಬೇಡಯ್ಯ ಷಡಕ್ಷರಿ ಲಿಂಗವೆ 
ಮನವ ನಿಮ್ಮೊಳಗಿರಿಸು ೫ 


ಇ ಬು ಬ್ಬ 


ಹಾರು ಕಂಡ್ಯಾ ಹಂಸ 
ರಾಗ : ಪಂತುವರಾಳಿ 


ಹಾರು ಕಂಡ್ಯಾ ಹಂಸ ಹಾರು ಕಂಡ್ಯಾ ನೀನು 
ಮೂರು ಬಲೆಗಳೊಳಗೆ ಸಿಲುಕದೆ ॥ಪ॥ 


೧೨೪ ಶ್ರೀ ಮುಪ್ಪಿನ ಷಡಕ್ಷರಿಗಳ 


ಆಶಾಪಾಶದೊಳಗೆ ಸಿಲ್ಕಿ ಮಾಯಾ. 
ರೋಷಕಿಚ್ಚಿನಲ್ಲಿ ಬೇಯದೆ 
ವಾಸವ ಹರಿಯಜರುಗಳು ಸಿಕ್ಕಿ ಸತ್ತ 
ಹೇಸಿ ಪಥವ ನೀನು ಮುಟ್ಟದೆ 


ನಿರಯದ ಸರಸಿಯೊಳಾಡದೆ ನೀನು 
ಇರದೆ ಘನದತ್ತ ಹಾರು ಕಂಡ್ಯಾ 
ಗಿರಿಯ ಸರಸಿಯೊಳಗೊಪ್ಪುವ ನೀನು 
ಉರುತರ ಕ್ಲೀರವ ಸವಿ ಕಂಡ್ಯಾ 


ಸಾಸಿರದಳ ಕಮಲದ ಕರ್ನಿಕೆಯೊಳು ಅಲ್ಲಿ 
ಭಾಸುರ ಪ್ರಣಮದ ಪ್ರಭೆಯೊಳು 
ವಾಸವಾಗಿರ್ಪ ಷಡಕ್ಷರವರ ಮಹಾ 
ಧೀಶನ ನೀಹೋಗಿ ನೆರೆ ಕಂಡ್ಯಾ 


xxx 


ತಿವಯೋಗಾಷ್ಟಕ 
ರಾಗ: ಕಂದ 


ಸಂಪಿಗೆ ಹೂವಿನ ಕಂಬವು 
ಸೊಂಪಿನ ಪಂಕಜದಿಮೆಸೆವ ತೊಲೆಗಳು ಮೆರೆವಾ 
ಸೊಂಪಿನ ಮನೆಯೊಳು ಫಣಿಪತಿ 
ಜೊಂಪಿಪ ಕುಂಡಲನ ನೆನೆವುತಾನೆಂದಿಹೆನೊ 


ಸುಬೋಧ ಸಾರ 


ಜಾತಿ ಸುಪಾಟಲಿ ಕದಂಬ 
ಕೇತಕಿ ಸೆಳೆದೊಲೆಯು ಜಂತೆ ಚೂತದ ತಳಿರಂ 
ನೂತನ ಕಂಪಿನ ಮನೆಯೊಳ್‌ 
ಭೂತೇಶನ ನೆನೆದು ಸುಖಿಸುತಾನೆಂದಿಹೆನೊ 


ವರಕಸ್ತುರಿ ನೆಲಗಟ್ಟಂ 
ನರುಗಂಪಿನ ಪುನಗು ಭಿತ್ತಿ ಕರ್ಪುರದೆಲೆಯಂ 
ಕರ ರಚಿಸಿದ ಕರುಮಾಡದಿ 
ಗಿರಿಜಾತೆಯ ಪತಿಯ ನೆನೆವುತಾನೆಂದಿಹೆನೊ 


ಬೆಳ್ಲಿಂಗಳ ಭಿತ್ತಿಗಳಿಂ 

ಖಡ್ಯೋತನ ಕಂಭವರ್ಧಚಂದ್ರನ ತೊಲೆಯಿಂ 
ಬಳ್ತೈಸಿದ ಮಂಟಿಪದೊ- 

ಛದ್ರಿಜೆಯ ಕಾಂತನ ನೆನೆಪುತಾನೆಂದಿಹೆನೊ 


ಬಳಿಸಿದ ರತ್ನದ ಸಿರಿಯೊಳ್‌ 
ಥಳಥಳಿಸುವ ವಜ್ರಶೃಂಗಶೈಲದ ತುದಿಯೊಳ್‌ 
ಎಳೆಮುತ್ತಿನ ಮಂಟಪದೊ- 
ಛಭಿವಿಲ್ಲದೆ ಶಿವನ ನೆನೆವುತಾನೆಂದಿಹೆನೊ 


ತಪ್ತ ಸುಕಾಂಚನ ಪ್ರಜೆಯಂ- 
ತೊಪ್ಪುವ ಸದ್ಭೂಮಿಯಲ್ಲಿ ಮಿಂಚಿನ ಮನೆಯೊಳ್‌ 
ತಪ್ಪದೆ ಬೆಳಗಿನ ಮಂಚದಿ 
ದರ್ಪಕಮರ್ದನನ ನೆನೆವುತಾನೆಂದಿಹೆನೊ 


೧೩೦ ಶ್ರೀ ಮುಪ್ಪಿನ ಷಡಕ್ಟರಿಗಳ 


ಶತಿಕಾಂತದ ನೆಲೆಗಟ್ಟಿಂ 
ಪೊಸ ಪವಳದ ಕಂಬ ಪೊಳೆವ ನೀಲದ ತೊಲೆಯಿಂ 
ಹಸನಾದ ಹರ್ಮ್ಯದೊಳಗಾ 
ಶತಿಧರನಂ ನೆನೆದು ಸುಖಿಸುತಾನೆಂದಿಹೆನೊ 


ತಿಂಗಳು ಗಂಗೆಯ ಸೂಡಿದ 
ಮಂಗಳಮಯ ಭಸಿತಲಸಿತ ಒಪ್ಪುತ ಮೆರೆವಾ 
ಅಂಗದ ಚಲುವ ಷಡಕ್ಷರ 
ಲಿಂಗದ ನೆರೆ ನೆರವಿಯಗಲದಾನೆಂದಿಹೆನೊ 


ಈ ಶಿವಯೋಗಾಷ್ಟಕಮಂ 
ಬೇಸರಿಸದೆ ಬರೆದು ಓದಿ ಪೇಳಿದವರ್ಗಂ 
ಈಶನು ತನ್ನಯ ಪುರದೊ- 
ಛ್ಭಾಸುರ ಗಣಪದವನಿತ್ತು ರಕ್ಷಿಪನೊಲವಿಂ 
* 3% ಸೇ 


ಶಿವಪೂಜಾಷ್ಟಕ 
ರಾಗ: ಕಂದ 
ಎಳೆ ಮುತ್ತಿನ ನವರತ್ನದ 
ಥಳಥಳಿಸುವ ನೀಲಪವಳಪಚ್ಚೆಯ ಜಿಳಗಿಂ 


ಧಳಧಳ ಘುಳುಘುಳು ನಾದವು 
ಹೊಳೆಯೊಳಗಣರಸದಿ ಲಿಂಗ ಮಜ್ಜನಗೈಯ್ವೆಂ 


ತತಿಕಾಂತದ ಪಾಸಗೆಯಿಂ 
ಹೊಸ ವಜ್ರದ ಗುಂಡುಬಂಡೆ ತುಂಬಿದ ಗಿರಿಯಿಂ- 
ದೊಸರುವ ನಿರ್ದ್ಮುರ ಜಲದಿಂ 
ತಿತಿಕಳೆಯಂ ಧರಿಸಿದಂತೆ ಮಜ್ಞನಗೈಯ್ತೆಂ 


ಸುಬೋಧ ಸಾರ 


ಗಗನವನಡರುವ ಗಿರಿಯೊ 
ಳ್ಮಿಗೆ ಬೆಳೆದಿಹ ಗುಲ್ಮುಲತೆಯ ವೃಸ್ತದ ನೆಳಲೊಳ್‌ 
ಸೊಗಸುವ ಮಡುಡೊಣೆ ಜಲದಿಂ 
ಮಿಗೆ ಮನದಣಿವಂತೆ ಲಿಂಗಮಜ್ಜನಗೈಯ್ದ್ಟೆಂ 


ಕೆರೆತೊರೆಸರಬೆಂಚೆಗಳಾ 
ಒರತೆಗಳಿಂ ಕೂಪಕೊಳನ ನಿರ್ಮಲ ಜಲದಿಂ 
ಸರಸಿಜದೆಸಳರ್ಫ್ಯಗಳಿಂ 
ಹರನಿಗೆ ಪುರಹರನಿಗೊಲಿದು ಮಜ್ಜನಗೈಯ್ವೆಂ 


ಸುತ್ತೊತ್ತಿ ಬೆಳೆದ ಬಿಲ್ವ 
ಘತ್ತರಿಸಿಯೆ ಕಾತು ತಳಿತು ತಣ್ವನದಳದೊಳ್‌ 
ಚಿತ್ತಜವೈರಿಯ ಚರಣವ- 
ನರ್ತಿಯೊಳಾ ಪತ್ರಿಯಿಂದ ಪೂಜಿಪೆನೊಲವಿಂ 


ಸೊಂಪಿನ ನುಂಪಿನ ರುಂಪಿನ 
ಗಂಪಿನ ಸಂಪಿಗೆಯ ವನದ ತಂಪಿನ ನೆಲದೊಳ್‌ 
ಕಂಪಿನ ಸಂಪಿಗೆಯರಳಿಂ 
ಬಿಣ್ಣಿನ ಚಲುವಂಗದವನ ಪೂಜಪೆನೊಲವಿಂ 


ಜಾತಿ ಸುಪಾಟಲಿ ವೃಕ್ತ- 
ವ್ರಾತಂ ಜೋತೊಡನೆ ಕಾತು ಕೊನರಿಹ ವನದೊಳ್‌ 
ಮಾತುಳ ಕುಸುಮದಿಂ ಬಿಡದೆ 
ಭೂತೇಶನ ಚರಣಯುಗವ ಪೂಜಿಪೆನೊಲವಿಂ 


೧೩೧ 


೧೩೨ ಶ್ರೀ ಮುಪ್ಪಿನ ಷಡಕ್ಟರಿಗಳ 


ಭ್ರಂಗಂ ಬಳಸದ ಪೂವಿನ 
ಶೃಂಗಾರದ ವನಗಳಲ್ಲಿ ವರಕುಸುಮಗಳಿಂ 
ಸಾಂಗಮುಮಾಗಿ ಷಡಕ್ತರ 
ಲಿಂಗವನನವರತ ಬಿಡದೆ ಪೂಜಿಪೆನೊಲವಿಂ ಲ್‌ 


ಈ ತಿವಪೂಜಾಷ್ಟಕಮಂ 
ಓಸರಿಸದೆ ಬರೆದು ಓದಿ ಪಠಿಸಿದವರ್ಗಂ 
ಈತನು ತನ್ನಯ ಪುರದೊಳ್‌ 
ಭಾಸುರ ಗಣಪದವನಿತ್ತು ರಕ್ರಿಪನೊಲವಿಂ ೯ 


ಸಮಾಪ್ತಂ 


ಸುಚಿ. ಹಾರ 


ಕಠಿಣ ಶಬ್ದಗಳ 
ಕೋಶ 


ಕಠಿಣ ಶಬ್ದಗಳ ಕೋಶ 


ಅಡಗು - ಮಾಂಸ 

ಅಂದಣ - ಪಲ್ಲಕ್ಕಿ 

ಅರ್ತಿ - ಅಕಿ ಪ್ರೇಮ 

ಅಸ್ಪದಪ್ಪದದು - ಆಗುವದು, 
ಆಗದಿರುವದು 

ಆಭ್ರ - ಮೋಡ 

ಅಲಗು - ಖಡ್ಗ 

ಆಣ್ಮ - ಒಡೆಯ 

ಆರ್‌ - ಸಮರ್ಥವಾಗು 

ಆರಡಿ - ಕುಹಕತನ 

ಉಂಡಿಗೆ - ಮುದ್ರೆ 

ಉಮ್ಮಳಿಸು - ಕಾತರಿಸು 

ಏಡಿಸು - ಅಣಕಿಸು 

ಏಣಾಂಕಧರ - ಶಿವ 

ಏಳಿಸು - ಹೀಯಾಳಿಸು 

ಓಡು - ಹಂಚು 

ಓತು - ಪ್ರೀತಿಯಿಂದ 

ಓಸರಿಸು - ಓರಿಯಾಗಿ, 
ಸರಿದುಹೋಗು 

ಕಕುಭ ದಿಕ್ಕು 

ಕರುಬು - ಅಸೂಯೆಪಡು 

ಕಿಸುಕುಳತ್ವ - ಹೀನತ್ವ 

ಕೀಳು - ಆವಾರ 


ಕುರುಪಿಡು - ಗುರ್ತುಮಾಡು 

ಕೊಂಗಿ - ಕೊಂಕಿ, ಸೊಕ್ಕಿ 

ಕೊರಚಾಟ - ನಿಂದೆ 

ಕೊಸರು ೬ ಬಲುಮೆ, ಜುಲುಮೆ 

ಕೋಳುಹೋಗು - ಬಲಿಬೀಳು 

ಕೋಳ - ಸುಲಿಗೆ 

ಗಂಜಳ - ಹೊಲಸು 

ಗುಗ್ಗೆ ೬ ಇಿವಿಯೊಳಗಿನ 

ಹೊಲಸು 

ಗೊಂದಣ - ಸಮೂಹ 

ಚುನ್ನವಾಡು- ಅಣಕಿಸು 

ಜಗಳು - ಅಗಿ 

ಜವಳಿಗದ - ಜೋಡುಕದ 

ಜಾಳಿಗೆ  - ಉದಿಗೆ 

ಜಿನುಗು - ಕರಗು, ಗೊಣು 

ರುಾಳಿಸು - ಬದಿಗೆ ಸರಿಸು 

ಢಾಳಕ - ರಂಜಕ, 
ಚಪಲಮನುಸ್ಯ 

ತಂಡುಲ - ಅಕ್ಕಿ 

ತಳ್ಳಿ - ಜಗಳ 

ತಳಿತ - ಚಿಗುರಿದೆ 

ತಿಣ್ಣನೆ - ಬಿಗಿಯಾಗಿ, 


ತೀವ್ರವಾಗಿ 


೧೩೬ 





ತಿಂಥಿಣಿ - ಗುಂಪು ಲೆಂಕ - ಬಂಟಿ 

ಕೋವಿ - ಮದುವೆ ನನಜಾಕ್ಟ - ನಿನು 

ನಿರ್ವಾಣ - ಮೋಕ್ಬ ವನಜೋದ್ಭವ- ಬ್ರಹ್ಮ 

ನುಸುಳು - ಕುಟಿಲತ್ವ ವಾಯಸ - ಕಾಗೆ 

ನೇವುಳ - ಕಂಠಹಾರ ವಾರವಧು . ಬೆಲೆವೆಣ್ಣು, ನೇಕ್ಕಿ 
ಸತುಗ - ನಸ್ತ ವಿಕಳ  - ಪರವಶತೆ 

ಪನಿ - ಸಿಡಿಲು ವಿಭಾಡಿಸಿ - ಸದೆದು, ಹಿಂದಟ್ಟಿ 
ಫುಗಳೆನೇಳು - ಗುಳ್ಳೆ ಏಳು ಶುಂಡಾಲ - ೮ನೆ 

ಪುಳಕ - ಕೋಮಾಂಚನ ಸಲುಗೆವಾಳರು - ಸೇವಕರು 
ಪುಳಿನ  - ಉಸುಬಿನದಿನ್ನೆ |ಸಲ್ಲವಿಡು - ಅಲ್ಲಗಳೆ 
ಪೊಲಬು -ದಾರಿ ಸೂಡು - ಮುಡಿ 

ಬಿದಿರು  - ಸಡಿಲಿಸು ಹಿಮ್ಮೆಟ್ಟು ಸೂಸಕ - ಲಲಾಟಿಕೆ 
ಬಿಂಬಫಲ - ತೊಂಡೆಹಣ್ಣು ಹಣೆಯ ಆಭರಣ 
ಬಿಸರುಹ - ಕಮಲ ಸೊಗಡಿಸು - ಹಿಂಡಿಗೆ 
ಬು ಬಡ ಹನಿಸು - ಮೂರ್ಛೆಹೋಗು 
ಭೈತ್ರ್ತ  - ಹಡಗ 

ಮಿನ್ನುತಿಹ - ಮಿಂಚುತಿಹ ಹಿಸುಣ” ಚಾಡಿ 

ಮುಡುಬ - ಅಂಗಹೀನ ಹುರುಡು - ಹೊಟ್ಟೆಕಿಚ್ಚು 
ರಚ್ಚೆ - ನಿಷಯೋಪಭೋಗ ಹೊಳ್ಳುಗಳು - ಪೊಳ್ಳುಜನರು 


xxx 


